KA/ BG-GPO/2515/\WPP-47 / 2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೪ ಬೆಂಗಳೂರು, ಗುರುವಾರ ಜನವರಿ ೧೫, ೨೦೦೯ (ಪುಷ್ಯ ೨೫, ಶಕ ವರ್ಷ ೧೯೩೦) ಸಂಚಿಕೆ ೩ 


ಭಾಗ - ೧ 





ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 
ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : ಕೇಂದ್ರ ಸಂರಕ್ಷಿತ ಸ್ಮಾರಕಗಳ ಸುತ್ತಮುತ್ತ ಮಾಡಲಾಗಿರುವ ಅನಧಿಕೃತ ಒತ್ತುವರಿಗಳನ್ನು ತೆರವುಗೊಳಿಸುವ 
ಬಗ್ಗೆ- ಉನ್ನತ ಮಟ್ಟದ ಸಮಿತಿ ರಚನೆ ಕುರಿತು. 
ಓದಲಾಗಿದೆ: ಪುರಾತತ್ವ ಅಧೀಕ್ಷಕರು. ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಇಲಾಖೆ, ಬೆಂಗಳೂರು ವೃತ್ತ ರವರ ಪತ್ರ 
ಸಂಖ್ಯೆ: 1/ಎ೦ಐಎಸ್‌ಸಿ/ಇಎನ್‌ಸಿಆರ್‌ಸಿಹೆಚ್‌/08/ಎಂ-3571, ದಿನಾಂಕ 6-8-2008. 


ಪುರಾತತ್ವ ಅಧೀಕ್ಷಕರು, ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಇಲಾಖೆ, ಬೆ೦ಗಳೂರು ವೃತ್ತರವರು ಮೇಲೆ ಓದಲಾದ 
ದಿನಾಂಕ 6-8-2008ರ ಪತ್ರದಲ್ಲಿ ಸಾರಿಗೆ, ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ ಒತ್ತುವರಿ ನಿರ್ಮೂಲನೆ ಹಾಗೂ 
ಪುನರ್ವಸತಿ ವಿಷಯಗಳ ಸಂಸದೀಯ ಸ್ಥಾಯೀ ಸಮಿತಿಯು ತನ್ನ 137ನೇ ಅನುದಾನ ಬೇಡಿಕೆಯ ವರದಿ (2008-09) 
ಯಲ್ಲಿ (One Hundred and Thirty Seventh Report on Demand for Grants (2008-09) of Department Related 
Parliamentary Standing Committee on Transport, Tourism and Culture for prevention of encrochments 
and rehabiliation of encroachments) ಕೇಂದ್ರ ಸಂರಕ್ಷಿತ ಸ್ಮಾರಕಗಳ ಸುತ್ತಮುತ್ತ ಮಾಡಲಾಗಿರುವ ಅನಧಿಕೃತ 
ಒತ್ತುವರಿಗಳನ್ನು ತೆರವುಗೊಳಿಸುವ ಬಗ್ಗೆ ಮತ್ತು ಅಲ್ಲಿನ ಪ್ರದೇಶದ ಜನರ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸುವ ಸಲುವಾಗಿ ರಾಜ್ಯ 
ಸರ್ಕಾರದ ವತಿಯಿಂದ ರಾಜ್ಯ ಮಟ್ಟದ ಸಮಿತಿಯನ್ನು ರಚಿಸಲು ತಿಳಿಸಿರುತ್ತದೆಂದು ಅದರಂತೆ ಸಂಬಂಧಪಟ್ಟ ಇಲಾಖೆಗಳು 
ಹಾಗೂ ಸಂಸ್ಥೆಗಳನ್ನು ಒಳಗೊಂಡಂತೆ ಒಂದು ರಾಜ್ಯ ಮಟ್ಟದ ಸಮಿತಿಯನ್ನು ರಚಿಸುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 163 ಕೆಎಂಯು 2008, ಬೆಂಗಳೂರು, ದಿನಾಂಕ: 13ನೇ ನವೆಂಬರ್‌ 2008. 

ಪ್ರಸ್ತಾವನೆಯನ್ನು ವಿವರಿಸಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸಂರಕ್ಷಿತ ಸ್ಮಾರಕಗಳ ಸುತ್ತ ಮುತ್ತ ಮಾಡಲಾಗಿರುವ ಅನಧಿಕೃತ 
ಒತ್ತುವರಿಗಳನ್ನು ತೆರವುಗೊಳಿಸುವ ಬಗ್ಗೆ ಮತ್ತು ಅಲ್ಲಿನ ಪ್ರದೇಶದ ಜನರಿಗೆ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸುವ ಸಲುವಾಗಿ 
ಕೆಳಕಂಡ ರಾಜ್ಯ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ. 


(೮೧) 





೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ಭಾಗ-೧ 
1. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಅಧ್ಯಕ್ಷರು 
ಮತ್ತು ಪ್ರವಾಸೋದ್ಯಮ ಇಲಾಖೆ 
2 ನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ ಸದಸ್ಯರು 
3 ನಿರ್ದೇಶಕರು, ನಗರ ಯೋಜನಾ ಇಲಾಖೆ ಸದಸ್ಯರು 
4 ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ ಸದಸ್ಯರು 
5  ಅಯುಕ್ತರು, ಪ್ರಾಚ್ಯವಸ್ತು, ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಸದಸ್ಯರು 
6 ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ ಸದಸ್ಯರು 
7 ಪುರಾತತ್ವ ಅಧೀಕ್ಷಕರು, ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಇಲಾಖೆ, ಸದಸ್ಯರು 
ಬೆಂಗಳೂರು ವಲಯ 
8 ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಸದಸ್ಯರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1591 


ಎಂ.ಕೆ. ಭರ್ಮರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ) 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ವಿಷಯ : ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ 2008-09ನೇ ಸಾಲಿನಲ್ಲಿ ಕೇಂದ್ರ 
ಸರ್ಕಾರವು ಮೊದಲನೇ ಹಂತದ ಮತ್ತು ಮೂರನೇ ಹಂತದ ಒಟ್ಟು ನಾಲ್ಕು ಜಿಲ್ಲೆಗಳಿಗೆ ಬಿಡುಗಡೆ 
ಮಾಡಲಾದ ಅನುದಾನಕ್ಕೆ ರಾಜ್ಯದ ಪಾಲಿನ ಅನುದಾನವನ್ನು ಬಿಡುಗಡೆ ಮಾಡುತ್ತಿರುವ ಬಗ್ಗೆ. 
ಉಲ್ಲೇಖ ಪ ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ: ಜೆ-12022/1/2008-NREGA SI.No. 111 ದಿನಾ೦ಕ 23-6-2008. 


ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ 2008-09ನೇ ಸಾಲಿನಲ್ಲಿ ಕಾರ್ಯಕ್ರಮಗಳ 
ಅನುಷ್ಟಾನಕ್ಕಾಗಿ ಕೇಂದ್ರ ಸರ್ಕಾರವು ರೂ. 6794.00 ಲಕ್ಷಗಳನ್ನು ತನ್ನ ಪಾಲಿನ ಮೊದಲನೇ ಹಾಗೂ ಮೂರನೇ ಹಂತದ 
ಒಟ್ಟು ನಾಲ್ಕು ಜಿಲ್ಲೆಗಳಾದ ಮೈಸೂರು, ಬಾಗಲಕೋಟೆ, ಉತ್ತರಕನ್ನಡ ಮತ್ತು ಚಿತ್ರದುರ್ಗ ಇವುಗಳಿಗೆ ನೇರವಾಗಿ ಬಿಡುಗಡೆ 
ಮಾಡಿ. ಕೂಡಲೇ ರಾಜ್ಯ ಸರ್ಕಾರವು ತನ್ನ ಪಾಲಿನ ಅನುದಾನವನ್ನು ಮೇಲ್ಕಂಡ ನಾಲ್ಕು ಜಿಲ್ಲೆಗಳಿಗೆ ಬಿಡುಗಡೆ ಮಾಡುವಂತೆ 
ಆದೇಶಿಸಿರುತ್ತದೆ. ಇದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರವು ತನ್ನ ಪಾಲಿನ ಅನುದಾನವನ್ನು ಬಿಡುಗಡೆ ಮಾಡಬೇಕಾಗಿದೆ. 
ಪ್ರಚಲಿತ ವರ್ಷದಲ್ಲಿ ಸದರಿ ಯೋಜನೆಗೆ ಆಯವ್ಯಯದಲ್ಲಿ ಅನುದಾನವನ್ನು ಒದಗಿಸಿರುತ್ತದೆ. ಆದ ಕಾರಣ ರಾಜ್ಯ ಸರ್ಕಾರವು 
ತನ್ನ ಪಾಲಿನ ಶೇಕಡಾ 10ರಷ್ಟಿನ ಅನುದಾನವಾದ ರೂ. 679.40 ಲಕ್ಷಗಳನ್ನು ಮೈಸೂರು, ಬಾಗಲಕೋಟೆ, ಉತ್ತರಕನ್ನಡ 
ಮತ್ತು ಚಿತ್ರದುರ್ಗ ಈ ನಾಲ್ಕು ಜಿಲ್ಲೆಗಳಿಗೆ ಅನುಬಂಧದಲ್ಲಿ ನಮೂದಿಸಿದಂತೆ ಸಾಮಗ್ರಿಗಳ ಬಳಕೆಗಾಗಿ ವೆಚ್ಚ ಮಾಡಲು 
2008-09ನೇ ಸಾಲಿಗೆ ಆಯವ್ಯಯದಲ್ಲಿ ಒದಗಿಸಲಾದ ಅನುದಾನದಿಂದ ಬಿಡುಗಡೆ ಮಾಡಲು ನಿರ್ಧರಿಸಿದೆ. ಆದುದರಿಂದ ಆ 
ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಗ್ರಾಅಪ 42 ಉಖಾಯೋ 08, ಬೆಂಗಳೂರು, ದಿನಾಂಕ: 16ನೇ ಜುಲೈ 2008. 

ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ-ಕರ್ನಾಟಕ ಇದರಡಿ 
ಕಾರ್ಯಕ್ರಮಗಳ ಅನುಷ್ಟಾನಕ್ಕಾಗಿ 2008-09ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರವು ಬಿಡುಗಡೆ ಮಾಡಿರುವ ಅನುದಾನಕ್ಕೆ 
ಅನುಗುಣವಾಗಿ, ರಾಜ್ಯ ಸರ್ಕಾರವು ತನ್ನ ಪಾಲಿನ ಅನುದಾನವಾದ ರೂ. 679.40 ಲಕ್ಷಗಳನ್ನು (ರೂ. ಆರು ಕೋಟಿ, 
ಎಪ್ಪತ್ತೊಂಭತ್ತು ಲಕ್ಷಗಳು, ನಲವತ್ತು ಸಾವಿರ ಮಾತ್ರ) ಮೊದಲನೇ ಹಂತದ ಮತ್ತು ಮೂರನೇ ಹಂತದ ಒಟ್ಟು ನಾಲ್ಕು 


ಭಾಗ-೧ ಕರ್ನಾಟಕ ರಾಜ ಪತ್ರ, ಗುರುವಾರ ಜನವರಿ ೧೫, ೨೦೦೯ ೮೩ 





ಜಿಲ್ಲೆಗಳಾದ ಮೈಸೂರು, ಬಾಗಲಕೋಟೆ, ಉತ್ತರಕನ್ನಡ ಮತ್ತು ಚಿತ್ರದುರ್ಗ ಇವುಗಳಿಗೆ ಅನುಬಂಧದಲ್ಲಿ ನಮೂದಿಸಿದಂತೆ 
2008-09ನೇ ಸ ಸಾಲಿನ ಸಾಮಗಿ ಘಟಕದ ವೆಚ್ಚಕ್ಕೆ ಮಾತ್ರ ಬಳಿಸಲು ಬಿಡುಗಡೆ ಮಾಡಿದೆ. 
ಆರ್ಥಿಕ ಇಲಾಖೆಯ ಆದೇಶದ ಸಂಖ್ಯೆ: ಎಫ್‌ಡಿ.7.ಜೆಡ್‌ಪಿಎ.2003, ದಿನಾಂಕ 14-7-2005 ಮತ್ತು ಸರ್ಕಾರದ 
ಸುತ್ತೋಲೆ ಸಂಖ್ಯೆ ಆಇ 01 ಜಿಪಅ 07, ದಿನಾಂಕ 19-1-2007 ರಲ್ಲಿನ ಸೂಚನೆಗಳನ್ಹಯ ಈ ಕೆಳಕಂಡ ಲೆಕ್ಕಶೀರ್ಷಿಕೆಯಡಿ 
ಪೇಯಿಸ್‌ ರಸೀದಿಯ ಮೇಲೆ ಖಜಾನೆಯಿ೦ದ ಅನುದಾನ ಪಡೆದು ಕಾರ್ಯಕ್ರಮದ ಅನುಷ್ಟಾನಕ್ಕಾಗಿ ತೆರೆದಿರುವ ಬ್ಯಾಂಕ್‌ 
ಖಾತೆಗೆ ಜಮೆ ಮಾಡಿ ವೆಚ್ಚವನ್ನು ಭರಿಸತಕ್ಕದ್ದು. 
2008-09ನೇ ಸಾಲಿನ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಲೆಕ್ಕಶೀರ್ಷಿಕೆ 2505 
ಗ್ರಾಮೀಣ ಉದ್ಯೋಗ 02- ಗ್ರಾಮೀಣ ಉದ್ಯೋಗ ತಕ ಯೋಜನೆ 101- ರಾಷ್ಟ್ರೀಯ ಗ್ರಾಮೀಣ 
ಉದ್ಯೋಗ ತು ಕಾರ್ಯಕ್ರಮ 0-01 ಚಟಕ ಗ್ರಾಮೀಣ ಉದ್ಯೋಗ ಭರವಸೆ ಯೋಜನೆ- 
059 ಇತರೆ ಖರ್ಚು (ಯೋಜನೆ) (2505-02-101-0-01-059). 
ಈಗ ಬಿಡುಗಡೆ ಮಾಡುವ ಅನುದಾನವನ್ನು ಸಾಮಗ್ರಿ ಘಟಕಕ್ಕೆ ಮಾತ್ರ ಬಳಸಿಕೊಳ್ಳತಕ್ಕದ್ದು. ಪಂಚಾಯತ್‌ ರಾಜ್‌ 
ಸಂಸ್ಥೆಗೆ ಸಂಬಂಧಪಟ್ಟ ಅಧಿಕಾರಿಗಳು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಗೆ ಸಂಬಂಧಿಸಿದಂತೆ, 
ಅಧಿನಿಯಮದ ಪ್ರಕರಣಗಳು, ಕೇಂದ್ರ ಸರ್ಕಾರದ ನಿರ್ವಹಣೆಯ ಮ ಸುತ್ತೋಲೆಗಳು, ಆದೇಶಗಳು ಹಾಗೂ 
ರಾಜ್ಯ ಸರ್ಕಾರವು ದಿನಾಂಕ 1-2-2007ರಂದು ಅಧಿಸೂಚಿಸಿರುವ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ- 
ಕರ್ನಾಟಕ ಇದರ ಮಾರ್ಗಸೂಚಿಗಳ ರೀತ್ಯಾ ಕ್ರಮ ತೆಗೆದುಕೊಳ್ಳತಕ್ಕದ್ದು. ಜಿಲ್ಲಾ ಪಂಚಾಯತ್‌ ಮುಖ್ಯ ಕಾರ್ಯನಿರ್ವಾಹಕ 
ಅಧಿಕಾರಿಗಳು ಮತ್ತು ಸಂಬಂಧಿಸಿದ ತಾಲ್ಲೂಕು ಪಂಚಾಯತಿಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಉಸ್ತುವಾರಿ, ಅನುಷ್ಟಾನ 
ಮತ್ತು ಜಾಗೃತಿ ಇವುಗಳನ್ನು ಚಲಾಯಿಸುವ ಸಂಪೂರ್ಣ ಜವಾಬ್ದಾರಿ ಅವರುಗಳದಾಗಿರುತ್ತದೆ. 
ಸರ್ಕಾರದ ಆದೇಶವನ್ನು ಈ ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ ಗ್ರಾಅಪ/314/ಪಿಬಿಎಸ್‌/ 
2008, ದಿನಾಂಕ 14-7-2008ರಲ್ಲಿ ಸಹಮತಿಸಿದಂತೆ ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಎಂ. ಶಿರೋಳ್‌ 
ನಿರ್ದೇಶಕರು, 
ಯೋಜನೆ, ಸಮನ್ವಯ ಮತ್ತು ಮೇಲ್ವಿಚಾರಣಾ ಘಟಕ, 
ಹಾಗೂ ಪದನಿಮಿತ್ತ ಸರ್ಕಾರದ ಅಪರ ಕಾರ್ಯದರ್ಶಿ, 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


Annexure to ಅ.೦. No. RDP/42/NRE/2008, Bangalore Dated 16-7-2008, Releasing State share of 
funds to phase-l and phase-lll districts under NREGA 
(Rs. in lakhs) 






































Sl. District Release of Central share State share being released 
No. directly to Zilla Panchayats in this order under the H/A 
vide letter dt: 23-6-2008 2505-02-101-0-01-059 
1 2 3 4 
1 Mysore 1640.00 164.00 
2 Bagalkote 1027.00 102.70 
3 Uttara Kannada 1788.00 178.00 
4 Chitradurga 2339.00 233.90 
Total 6794.00 679.40 
Director (PPMU) 
P.R. 1090 Project Planning Monitoring Unit, 


E/o Additional Secretary to Government, 
Rural Development & Pan. Raj Dept., 





೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ಭಾಗ-೧ 





ವಿಷಯ : ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿಯಲ್ಲಿ “ಜಿಲ್ಲಾ ಗ್ರಾಮೀಣಾಭಿವೃದ್ಧಿ ಆಡಳಿತದ ಅಡಿಯಲ್ಲಿ "ಜಿಲ್ಲಾ 
ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ, ಕೋಶವನ್ನು” ರಚಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಅಧಿಸೂಚನೆ ಸಂ. ಆರ್‌ಡಿಪಿ 170 ಜಡ್‌ಪಿಎಸ್‌ 2007, ದಿನಾಂಕ 21-8-07. 
ಸರ್ಕಾರಿ ಆದೇಶ ಸಂ. ಗ್ರಾಅಪ: 179:ಕೆಎಸ್‌ಎಸ್‌:2007(2), ದಿನಾಂಕ 22-8-07. 
ಸರ್ಕಾರಿ ಅಧಿಸೂಚನೆ ಸಂ. ಆರ್‌ಡಿಪಿ: 179:ಕೆಎಸ್‌ಎಸ್‌:07, ದಿನಾಂಕ 3-9-07. 


ಎಟ 


ಪ್ರಸ್ತಾವನೆ : 

ಮೇಲೆ ಓದಲಾದ (1)ರ ದಿನಾಂಕ 21-8-07ರ ಅಧಿಸೂಚನೆಯಲ್ಲಿ ನೂತನವಾಗಿ ಸೃಜನೆಗೊಂಡ ಚಿಕ್ಕಬಳ್ಳಾಪುರ 
ಜಿಲ್ಲೆಯಲ್ಲಿ ಹೊಸ ಜಿಲ್ಲಾ ಪಂಚಾಯಿತಿಗಳನ್ನು ರಚಿಸಲಾಗಿರುತ್ತದೆ. ಅದರಂತೆ ಮೇಲೆ ಓದಲಾದ (2)ರ ಆದೇಶದಲ್ಲಿ 
ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಕಛೇರಿಗೆ ಹುದ್ದೆಗಳನ್ನು ಸೃಜಿಸಲಾಗಿದೆ. 

ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯವು ಪ್ರತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಜಿಲ್ಲಾ ಗ್ರಾಮೀಣಾಭಿವೃದ್ಧಿ 
ಸಂಸ್ಥೆ ಕೋಶವನ್ನು ಸ್ಥಾಪಿಸುವ ಬಗ್ಗೆ ಹೊರಡಿಸಿರುವ ಮಾರ್ಗಸೂಚಿಯನ್ವಯ ನೂತನವಾಗಿ ಸೃಜನೆಗೊಂಡ ರಾಮನಗರ 
ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿಯೂ ಪ್ರತ್ಯೇಕವಾಗಿ ಜಿಲ್ಲಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೋಶಗಳನ್ನು ರಚಿಸಿ ಮೇಲೆ (3)ರಲ್ಲಿ 
ಓದಲಾದ ಅಧಿಸೂಚನೆಯಲ್ಲಿ ಆದೇಶಿಸಲಾಗಿದೆ. ಸದರಿ ಕೋಶಕ್ಕೆ ಬೆಂಬಲ ಸಿಬ್ಬಂದಿಯ ಅವಶ್ಯಕತೆ ಇರುವುದರಿ೦ದ, ಹಿ೦ದೆ 
27 ಜಿಲ್ಲಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಕೋಶಗಳಿಗೆ ಹುದ್ದೆಗಳನ್ನು ಮ೦ಜೂರು ಮಾಡಿರುವ ಮಾದರಿಯಲ್ಲಿ ಚಿಕ್ಕಬಳ್ಳಾಪುರ 
ಜಿಲ್ಲಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಕೋಶ (DRDA Cell) ಕ್ಕೂ ಸಹ ಹುದ್ದೆಗಳನ್ನು ಸೃಜಿಸಲು ಸರ್ಕಾರ ತೀರ್ಮಾನಿಸಿದೆ. 
ಆದ್ದರಿಂದ ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಗ್ರಾಅಪ 179 ಕೆಎಸ್‌ಎಸ್‌ 2007(2) ಬೆಂಗಳೂರು, ದಿನಾಂಕ: 29ನೇ ಆಗಸ್ಟ್‌ 2008. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಕೋಶಕ್ಕೆ (DRDA 
Cell) ಅನುಬಂಧದ ಕಲಂ (4)ರಲ್ಲಿ ತೋರಿಸಿರುವ ಹುದ್ದೆಗಳನ್ನು ಸೃಜಿಸಿ ಆದೇಶಿಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯು ದಿನಾ೦ಕ 6-8-2008ರ ಟಿಪ್ಪಣಿ ಸಂ. ಆಇ 322 ವೆಚ್ಚ 6/2008ರಲ್ಲಿ 
ನೀಡಿರುವ ಸಹಮತಿಯೊಂದಿಗೆ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಯು. ಶಿವಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


ಸರ್ಕಾರಿ ಆದೇಶ ಸಂಖ್ಯೆ: ಗ್ರಾಅಪ 179 ಕೆಎಸ್‌ಎಸ್‌ 07(2) ದಿನಾಂಕ 29-8-2008ಕ್ಕೆ ಅನುಬಂಧ 
ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್‌ ಜಿಲ್ಲಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೋಶದ (DRDA Cell) ವೃಂದ ಬಲ 





ಕ್ರಸಂ. ಹುದ್ದೆಯ ಹೆಸರು ವೇತನ ಶ್ರೇಣಿ ನೂತನ ಚಿಕ್ಕಬಳ್ಳಾಪುರ 
ಜಿ.ಪಂ.ಗೆ ಸೃಜಿಸಲಾಗುತ್ತಿರುವ 
ಹುದ್ದೆಗಳ ಸಂಖ್ಯೆ 














2 3 4 
1 ಯೋಜನಾ ನಿರ್ದೇಶಕರು (ಡಿಆರ್‌ಡಿಎ ಕೋಶ) 20025-28275 1 
2 ಕಾರ್ಯನಿರ್ವಾಹಕ ಇಂಜಿನಿಯರ್‌ (ಡಿಆರ್‌ಡಿಎ 18150-26925 1 
ಕೋಶ) 
3 ಸಹಾಯಕ ಯೋಜನಾಧಿಕಾರಿ (ಡಿಆರ್‌ಡಿಎ ಕೋಶ) 14050-25050 1 




















4 | ಲೆಕ್ಕಾಧಿಕಾರಿ (ಡಿಆರ್‌ಡಿಎ ಕೋಶ) 14050-25050 I 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ೮೫ 
























































1 2 3 4 
5 ಸಹಾಯಕ ಯೋಜನಾಧಿಕಾರಿ (ಡಿಆರ್‌ಡಿಎ ಕೋಶ) 11400-21600 1 
(ಎಸ್‌ಜಿಎಸ್‌ವೈ) 
6 ತಾಂತ್ರಿಕ ಸಹಾಯಕರು/ಸಹಾಯಕ ಅಭಿಯಂತರರು 11400-21600 1 
(ಡಿಆರ್‌ಡಿಎ ಕೋಶ) 
7 |. ಅಧೀಕ್ಷಕರು (ಡಿಆರ್‌ಡಿಎ ಕೋಶ) 10000-18150 1 
$ Il. ಲೆಕ್ಕಾಧೀಕ್ಷಕರು (ಡಿಆರ್‌ಡಿಎ ಕೋಶ) 10800-20025 1 
9 ಕಿರಿಯ ಇಂಜಿನಿಯರ್‌ (ಡಿಆರ್‌ಡಿಎ ಕೋಶ) 8825-16000 3 
10 ಪ್ರಥಮ ದರ್ಜೆ ಸಹಾಯಕ (ಡಿಆರ್‌ಡಿಎ ಕೋಶ) 7275-13350 8 
1] ಶೀಘ್ರಲಿಪಿಗಾರರು (ಡಿಆರ್‌ಡಿಎ ಕೋಶ) 7275-13350 2 
12 ದ್ವಿತೀಯ ದರ್ಜೆ ಸಹಾಯಕರು (ಡಿಆರ್‌ಡಿಎ ಕೋಶ) 5800-10500 8 
13 ಬೆರಳಚ್ಚುಗಾರರು (ಡಿಆರ್‌ಡಿಎ ಕೋಶ) 5800-10500 4 
14 ವಾಹನ ಚಾಲಕರು (ಡಿಆರ್‌ಡಿಎ ಕೋಶ) 5800-10500 3 
15 ಗ್ರೂಪ್‌ “ಡಿ' (ಡಿಆರ್‌ಡಿಎ ಕೋಶ) 4800-7275 4 
ಒಟ್ಟು 40 
ಎಸ್‌.ಯು. ಶಿವಪ್ಪ 
ಪಿ.ಆರ್‌.1275 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಕುಲಕರ್ಣಿ ರಾಮರಾವ್‌, ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು ಹಾಗೂ 
ವಿಚಾರಣಾಧಿಕಾರಿಗಳು ಇವರಿಗೆ ವಿಚಾರಣಾ ವರದಿ ಸಲ್ಲಿಸಿದ್ದಕ್ಕಾಗಿ ಗೌರವಧನ ಹಾಗೂ ವಾಹನ ಭತ್ಯೆ 
ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂ: ಸಿಆಸುಇ 54 ಎಸ್‌ಇಎನ್‌, 96, ದಿ: 21-1-2004. 
2. ವಿಚಾರಣಾಧಿಕಾರಿ ರವರ ವರದಿ ದಿ: 12-10-07. 
3. ವಿಚಾರಣಾಧಿಕಾರಿ ರವರ ಮನವಿ ದಿ: 12-10-07. 
ಪ್ರಸ್ತಾವನೆ : 
1994-95ರ ಅವಧಿಯಲ್ಲಿ ಬೀದರ್‌ ಭೂ ನ್ಯಾಯ ಮಂಡಳಿಯ ಅಧ್ಯಕ್ಷರಾಗಿ ಶ್ರೀ ಮಹಮದ್‌ ಸಲ್ಲಾವುದ್ದೀನ್‌, 
ಕೆ.ಎ.ಎಸ್‌. ಅಧಿಕಾರಿ ರವರು ಕಾರ್ಯನಿರ್ವಹಿಸುತ್ತಿದ್ದಾಗ ಬೀದರ್‌ ತಾಲ್ಲೂಕಿನ ಗುಲ್ಲರ ಹವೇಲಿ ಗ್ರಾಮದ ಸರ್ವೆ ನಂ. 
33ರಲ್ಲಿನ 8 ಎಕರೆ 33 ಗು೦ಟೆ ಜಮೀನಿನ ಅಧಿಬೋಗಗಾರಿಕೆ ಹಕ್ಕನ್ನು ಪ್ರಧಾನ ಮಾಡುವಲ್ಲಿ ನೈಜ ಗೇಣಿದಾರರನ್ನು ಕಡೆಗಣಿಸಿ 
ಕಾನೂನು ಬಾಹಿರವಾಗಿ ಬೇರೊಬ್ಬರಿಗೆ ಮಂಜೂರು ಮಾಡುವ ಮೂಲಕ ಭೂ ಸುಧಾರಣಾ ಕಾಯ್ದೆಯ ವಿಧಿವಿಧಾನಗಳನ್ನು 
ಉಲ್ಲಂಘಿಸಿರುವುದರ ಜೊತೆಗೆ ಇನ್ನಿತರ ದುರ್ನಡತೆಯ ಆರೋಪಗಳ ಕುರಿತು ವಿಚಾರಣೆ ನಡೆಸಲು ಮೇಲೆ ಓದಲಾದ 
ಉಲ್ಲೇಖ «1 ಸರ್ಕಾರಿ ಆದೇಶದಲ್ಲಿ ಶ್ರೀ ಕುಲಕರ್ಣಿ ರಾಮರಾವ್‌, ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರನ್ನು 
ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. 
ಈ ಪ್ರಕರಣದಲ್ಲಿ, ವಿಚಾರಣೆ ನಡೆಸಿದ ವಿಚಾರಣಾಧಿಕಾರಿಗಳು ಮೇಲೆ ಕ್ರಮ ಸಂ: (2)ರಲ್ಲಿ ಓದಲಾದ ದಿನಾಂಕ: 
12-10-07ರಲ್ಲಿ ವಿಚಾರಣೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 


೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ಭಾಗ-೧ 





ಮೇಲೆ ಕ್ರಮ ಸಂ: (3)ರಲ್ಲಿ ಓದಲಾದ ಮನವಿಯಲ್ಲಿ ವಿಚಾರಣಾಧಿಕಾರಿಯವರು ವಿಚಾರಣೆಯನ್ನು ನಡೆಸಿರುವ 
ಸಂಬಂಧ ಗೌರವಧನ ಹಾಗೂ ಪ್ರಯಾಣ ಭತ್ಯೆ ಮಂಜೂರು ಮಾಡುವಂತೆ ಕೋರಿರುತ್ತಾರೆ. ಅದರಂತೆ ಈ ಆದೇಶ. 
ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 54 ಎಸ್‌ಇಎನ್‌ 96 (ಸಿಆಸುಇ 206 ಕಣವಿ 07) ಬೆಂಗಳೂರು, 
ದಿನಾಂಕ: 18ನೇ ನವೆಂಬರ್‌ 2008. 
ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ ಸರ್ಕಾರವು ಶ್ರೀ ಕುಲಕರ್ಣಿ ರಾಮರಾವ್‌, ನಿವೃತ್ತ ಜಿಲ್ಲಾ ಮತ್ತು 
ಸೆಷನ್ಸ್‌ ನ್ಯಾಯಾಧೀಶರು, ಬೆಂಗಳೂರು ಇವರಿಗೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾ ವರದಿಯನ್ನು ಸಲ್ಲಿಸಿದ್ದಕ್ಕಾಗಿ ರೂ. 
6000.00 (ಆರು ಸಾವಿರ ರೂಪಾಯಿಗಳು ಮಾತ್ರ) ಗೌರವಧನವನ್ನು ಹಾಗೂ ಸರ್ಕಾರಿ ಆದೇಶ ಸಂ: ಸಿಆಸುಇ 45 ಸೇಇವಿ 
01 ದಿ: 4-3-02 ರನ್ವಯ ರೂ. 1000.00 (ಒಂದು ಸಾವಿರ ರೂಪಾಯಿಗಳು ಮಾತ್ರಗಳ ಪ್ರಯಾಣ ಭತ್ಯೆಯನ್ನು 
ಪಾವತಿಸಲು ಮಂಜೂರಾತಿ ನೀಡಲಾಗಿದೆ. 
ಈ ವೆಚ್ಚವನ್ನು ಆಯವ್ಯಯ ಲೆಕ್ಕಶೀರ್ಷಿಕೆ 2052-ಸಚಿವಾಲಯ-ಸಾಮಾನ್ಯ ಸೇವೆಗಳು-090-ಸಚಿವಾಲಯ-01, 
ಕರ್ನಾಟಕ ಸರ್ಕಾರ ಸಚಿವಾಲಯ-051-ಸಾಮಾನ್ಯ ವೆಚ್ಚಗಳು ರಡಿ ಭರಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1619 ಹೆಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ (ಸೇವೆಗಳು-2) 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ವಿಷಯ : ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ - ಕರ್ನಾಟಕ ಇದರಡಿ ತೆಗೆದುಕೊಳ್ಳಬೇಕಾದ 
ಕಾಮಗಾರಿಗಳ ದರಪಟ್ಟಿಗೆ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂ: ಗ್ರಾಅಪ.05.ಉಖಾಯೋ.08 ಬೆಂಗಳೂರು, ದಿನಾಂಕ: 24-5-2008. 
2. ನಿರ್ದೇಶಕರು (ಎನ್‌ಆರ್‌ಇಜಿಎ) ಕೇಂದ್ರ ಸರ್ಕಾರ, ನವದೆಹಲಿ ಇವರಿಂದ ಹೊರಡಿಸಲಾದ 
ಸುತ್ತೋಲೆಯ ಪತ್ರದ ಸಂ.ಜೆ-11011/2/2007-ಎನ್‌ಆರ್‌ಇಜಿಎ. 
3. ಸರ್ಕಾರದ ಆದೇಶ ಸಂ. ಗ್ರಾಅಪ 26 ಉಖಾಯೋ 2006, ಬೆಂಗಳೂರು, ದಿನಾಂಕ 11-4-2007. 
ಪ್ರಸ್ತಾವನೆ : 
ಉಲ್ಲೇಖ (1ರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ - ಕರ್ನಾಟಕ ಇದರಡಿ ತೆಗೆದುಕೊಳ್ಳುವ 
ಕಾಮಗಾರಿಗಳಲ್ಲಿ ತೊಡಗಿರುವ ಕೂಲಿ ಕಾರ್ಮಿಕರು ದಿನವೊಂದಕ್ಕೆ 7 ಗಂಟೆಗಳ ಕಾಲ ಕೆಲಸ ಮಾಡುವ ಉತ್ತತ್ತಿ ಪ್ರಮಾಣ 
ಮತ್ತು ಕೂಲಿಯ ದರವನ್ನು ನಿಗದಿಪಡಿಸಿ, ದಿನಾ೦ಕ: 1-6-2008 ರಿಂದ ಜಾರಿಗೆ ಬರುವಂತೆ ಅನುಷ್ಠಾನದಲ್ಲಿ 
ಅಳವಡಿಸಿಕೊಳ್ಳಲು ಆದೇಶಿಸಿರುವುದು ಸರಿಯಷ್ಟೆ. ಈಗ ಉಲ್ಲೇಖ (2)ರಲ್ಲಿ ಕೇಂದ್ರ ಸರ್ಕಾರವು ಕೂಲಿ ಕಾರ್ಮಿಕರು ಕೆಲಸ 
ಮಾಡುವ ವೇಳೆಯನ್ನು ಏಳು ಗಂಟೆಗಳ ಕಾಲದಿಂದ, ಎಂಟು ಗಂಟೆಗಳ ಕಾಲಕ್ಕೆ ಹೆಚ್ಚುವರಿ ಮಾಡಲಾಗಿರುತ್ತದೆ. ಈ 
ಹಿನ್ನಲೆಯಲ್ಲಿ ಕಾಮಗಾರಿಗಳ ದರ ಪಟ್ಟಿಯನ್ನು ಪುನರ್‌ ನಿಗದಿಪಡಿಸಬೇಕಾಗಿದೆ. ಆದ್ದರಿ೦ದ, ಕಾಮಗಾರಿಗಳ ದರಪಟ್ಟಿಗಳನ್ನು 
ಪುನರ್‌ ನಿಗದಿಪಡಿಸುವವರೆಗೂ, ಈ ಇಲಾಖೆಯಿಂದ ಉಲ್ಲೇಖ (2)ರಲ್ಲಿ ಹೊರಡಿಸಲಾದ ಆದೇಶವನ್ನು ರದ್ದುಪಡಿಸಿ, 
ಈಗಾಗಲೇ ಉಲ್ಲೇಖ (3)ರಲ್ಲಿ ಉದ್ಯೋಗ ಖಾತರಿ ಯೋಜನೆಯಡಿ ತೆಗೆದುಕೊಳ್ಳುವ ವಿವಿಧ ಕಾಮಗಾರಿಗಳಿಗೆ ಒಂದು 
ಮಾನವ ದಿನಕ್ಕೆ ಕೂಲಿ ಕಾರ್ಮಿಕನು ಉತ್ಪತ್ತಿ ಮಾಡಬಹುದಾದ ಪ್ರಮಾಣವನ್ನು ನಿಗದಿಪಡಿಸಿ, ಹೊರಡಿಸಿರುವ ಆದೇಶವನ್ನು 
ಪರಿಪಾಲನೆ ಮಾಡುವಂತೆ, ರಾಜ್ಯದ ಎಲ್ಲಾ ಜಿಲ್ಲಾ ಪಂಚಾಯತಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತಿಳಿಸಲು 
ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ಗ್ರಾಅಪ 05 ಉಖಾಯೋ 2008, ಬೆಂಗಳೂರು, ದಿನಾಂಕ: 2ನೇ ಜುಲೈ 2008. 
ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ, ದಿನಾಂಕ 24-5-2008ರಂದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ 
ಯೋಜನೆ - ಕರ್ನಾಟಕ ಇದರಡಿ ತೆಗೆದುಕೊಳ್ಳುವ ಕಾಮಗಾರಿಗಳಲ್ಲಿ ತೊಡಗಿರುವ ಕೂಲಿ ಕಾರ್ಮಿಕರಿಗೆ ದಿನವೊಂದಕ್ಕೆ 7 
ಗಂಟೆಗಳ ಕಾಲ ಕೆಲಸ ಮಾಡುವ ಉತ್ಪತ್ತಿ ಪ್ರಮಾಣ ಮತ್ತು ಕೂಲಿಯ ದರವನ್ನು ನಿಗದಿಪಡಿಸಿ, ಹೊರಡಿಸಿರುವ ಆದೇಶವನ್ನು 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ೮೭ 





ಈ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ, ಕಾಮಗಾರಿಗಳ ದರಪಟ್ಟಿಗಳು ಪುನರ್‌ ನಿಗದಿಯಾಗುವವರೆಗೂ, ಉಲ್ಲೇಖ 
(3)ರಲ್ಲಿ ದಿನಾಂಕ 11-4-2007ರಂದು ಹೊರಡಿಸಿರುವ ಆದೇಶವನ್ನೇ ಮುಂದಿನ ಆದೇಶ ಬರುವವರೆಗೂ ಪಾಲಿಸಲು 
ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1091 ಸಿ.ಎಂ. ಶಿರೋಳ್‌ 
ನಿರ್ದೇಶಕರು, 
ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ನಿರ್ದೇಶನಾಲಯ, 
ಹಾಗೂ ಪದನಿಮಿತ್ತ ಸರ್ಕಾರದ ಅಪರ ಕಾರ್ಯದರ್ಶಿ, 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಮಹಮದ್‌ ಸಲ್ಲಾವುದ್ದೀನ್‌ ಕೆ.ಎ.ಎಸ್‌. (ಹಿ.ಶ್ರೇ) ಅಧಿಕಾರಿ ಇವರ ವಿರುದ್ಧ ಇಲಾಖಾ ವಿಚಾರಣೆ - 
ಆರೋಪಮುಕ್ತರನ್ನಾಗಿಸಿ ಅಂತಿಮ ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ: 1. ನೋಟೀಸ್‌ ಸಂ: ಸಿಆಸುಇ 54 ಎಸ್‌ಇಎನ್‌ 96, ದಿ: 18-4-2000. 

2. ಅಧಿಕಾರಿಯವರ ಲಿಖಿತ ಉತ್ತರ ದಿ: 19-6-00 ಮತ್ತು 8-8-00. 

3. ಸರ್ಕಾರಿ ಆದೇಶ ಸಂ: ಸಿಆಸುಇ 54 ಎಸ್‌ಇಎನ್‌ 2001, ದಿ: 21-1-04. 

4. ವಿಚಾರಣಾಧಿಕಾರಿಗಳ ವರದಿ ದಿ: 12-10-07. 
ಪ್ರಸ್ತಾವನೆ : 

1994-95ರ ಅವಧಿಯಲ್ಲಿ ಬೀದರ್‌ ಭೂ ನ್ಯಾಯ ಮಂಡಳಿಯ ಅಧ್ಯಕ್ಷರಾಗಿ ಶ್ರೀ ಮಹಮದ್‌ ಸಲ್ಲಾವುದ್ದೀನ್‌, 

ಕೆ.ಎ.ಎಸ್‌. ಅಧಿಕಾರಿ ರವರು ಕಾರ್ಯನಿರ್ವಹಿಸುತ್ತಿದ್ದಾಗ ಬೀದರ್‌ ತಾಲ್ಲೂಕಿನ ಗುಲ್ಲರ ಹವೇಲಿ ಗ್ರಾಮದ ಸರ್ವೆ ನಂ. 
33ರಲ್ಲಿನ 8 ಎಕರೆ 33 ಗುಂಟೆ ಜಮೀನಿನ ಅಧಿಬೋಗಗಾರಿಕೆ ಹಕ್ಕನ್ನು ಪ್ರಧಾನ ಮಾಡುವಲ್ಲಿ ನೈಜ ಗೇಣಿದಾರರನ್ನು ಕಡೆಗಣಿಸಿ 
ಕಾನೂನು ಬಾಹಿರವಾಗಿ ಬೇರೊಬ್ಬರಿಗೆ ಮಂಜೂರು ಮಾಡುವ ಮೂಲಕ ಭೂ ಸುಧಾರಣಾ ಕಾಯ್ದೆಯ ವಿಧಿವಿಧಾನಗಳನ್ನು 
ಉಲ್ಲಂಘಿಸಿರುವುದರ ಜೊತೆಗೆ ಇನ್ನಿತರ ದುರ್ನಡತೆಯ ಆರೋಪಗಳಿಗಾಗಿ ಮೇಲೆ ಓದಲಾದ ಕ್ರಮ ಸಂ: (1ರಲ್ಲಿ ಸದರಿ 
ಅಧಿಕಾರಿಗೆ ಸಿಸಿಎ ನಿಯಮಾವಳಿಗಳ ನಿಯಮ (11)ರಡಿ ನೋಟೀಸಿನೊಂದಿಗೆ ದೋಷಾರೋಪಣೆಗಳನ್ನು ಜಾರಿ ಮಾಡುವುದರ 
ಮೂಲಕ ಅವರ ವಿರುದ್ಧ ಇಲಾಖಾ ವಿಚಾರಣೆ ಪ್ರಾರಂಭಿಸಲಾಯಿತು. ಅದರಂತೆ ಮೇಲೆ ಓದಲಾದ ಕ್ರಮ ಸಂ: (2)ರಲ್ಲಿ 
ಆಪಾದಿತ ಅಧಿಕಾರಿಯು ನೋಟೀಸ್‌ಗೆ ಲಿಖಿತ ಉತ್ತರ ಸಲ್ಲಿಸಿ ತಮ್ಮ ಮೇಲೆ ಹೊರಿಸಲಾದ ಆರೋಪಗಳನ್ನು ನಿರಾಕರಿಸಿದರು. 
ಆದುದರಿಂದ ಸದರಿಯವರ ಮೇಲೆ ಹೊರಿಸಲಾದ ಆರೋಪಗಳಲ್ಲಿನ ಸತ್ಯಾಸತ್ಯತೆಯನ್ನು ತಿಳಿಯುವ ಸಲುವಾಗಿ ಮೇಲೆ ಕ್ರಮ 
ಸಂಖ್ಯೆ (3)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಶ್ರೀ ಕುಲಕರ್ಣಿ ರಾಮರಾವ್‌, ನಿವೃತ್ತ ನ್ಯಾಯಧೀಶರು ರಾಯಚೂರು 
ರವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. ವಿಚಾರಣಾಧಿಕಾರಿಗಳು ಮೇಲೆ ಕ್ರಮ ಸಂ: (4ರಲ್ಲಿ ಸರ್ಕಾರಕ್ಕೆ 
ವರದಿಯನ್ನು ನೀಡಿ ಸದರಿ ಅಧಿಕಾರಿಯ ಎರುದ್ಧ ಮಾಡಲಾದ ಆರೋಪಗಳು ಸಾಬೀತಾಗಿರುವುದಿಲ್ಲವೆಂದು ವರದಿ 
ನೀಡಿರುತ್ತಾರೆ. ಅದರಂತೆ ವಿಚಾರಣಾ ವರದಿಯನ್ನು ಪರಿಶೀಲಿಸಲಾಯಿತು. ಸದರಿ ಅಧಿಕಾರಿ ಭೂ ಮಂಜೂರಾತಿ ನೀಡಿ 
ಮಾಡಿರುವ ಆದೇಶದಲ್ಲಿ ಯಾವುದೇ ದುರುದ್ದೇಶವಿರುವುದು ಕಂಡು ಬಂದಿರುವುದಿಲ್ಲ. ಅಲ್ಲದೇ ಭೂನ್ಯಾಯ ಮಂಡಳಿಯ 
ಅಧ್ಯಕ್ಷರು ೦೬೩5! Judicial ಅಧಿಕಾರವನ್ನು ಹೊಂದಿರುವುದರಿಂದ ಹಾಗೂ ಭೂ ನ್ಯಾಯ ಮಂಡಳಿಯ ಆದೇಶಗಳು ಅದರ 
ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಕೂಡಿ ತೀರ್ಮಾನಿಸುವಂತಹ ಆದೇಶಗಳಾಗಿದ್ದು ಹಾಗೂ ಇವರು ಮಾಡುವ ಎಲ್ಲಾ 
ಆದೇಶಗಳನ್ನು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಅವಕಾಶವಿರುವುದರಿಂದ ನೇರವಾಗಿ ಮಂಡಳಿಯ ಅಧ್ಯಕ್ಷರನ್ನು 
ತಪಿತಸ್ಥರೆಂದು ಪರಿಗಣಿಸಲು ಬರಲಾರದು. ಅಲ್ಲದೇ ಈ ಪ್ರಕರಣದಲ್ಲಿ ವಿಚಾರಣಾಧಿಕಾರಿಗಳು ಕೂಡ ವರದಿ ನೀಡಿ ಇವರ 
ಮೇಲಿನ ಆರೋಪಗಳು ಸಾಬೀತಾಗಿರುವುದಿಲ್ಲವೆಂದು ತಿಳಿಸಿರುವ ಹಿನ್ನಲೆಯಲ್ಲಿ ಸದರಿ ಅಧಿಕಾರಿಯ ಎರುದ್ಧ ಮಾಡಲಾಗಿರುವ 
ಆರೋಪಗಳಿಂದ ಅವರನ್ನು ಆರೋಪಮುಕ್ತಗೊಳಿಸಲು ನಿರ್ಣಹಿಸಲಾಗಿದೆ. ಆದುದರಿಂದ ಈ ಆದೇಶ. 


೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ಭಾಗ-೧ 





ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 54 ಎಸ್‌ಇಎನ್‌ 96 (ಸಿಆಸುಇ 206 ಕೆಇಎ 07) 
ಬೆಂಗಳೂರು, ದಿನಾಂಕ: 18ನೇ ನವೆಂಬರ್‌ 2008. 
ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ ಶ್ರೀ ಮಹಮದ್‌ ಸಲ್ಲಾವುದ್ದೀನ್‌, ಕೆ.ಎ.ಎಸ್‌. (ಹಿ.ಶ್ರೇ) ಅಧಿಕಾರಿ 
ಅವರನ್ನು ದಿ: 18-4-2000ರ ನೋಟೀಸಿನಲ್ಲಿ ಮಾಡಲಾದ ಆರೋಪಗಳಿಂದ ಆರೋಪಮುಕ್ತರನ್ನಾಗಿಸುತ್ತದೆ. 
ಈ ಮೊಕದ್ದಮೆ ನಡೆಯದಿದ್ದಲ್ಲಿ ಅವರು ಯಾವ ಸೌಲಭ್ಯಗಳನ್ನು ಪಡೆಯಲು ಅರ್ಹರಿರುತ್ತಿದ್ದರೋ ಅವುಗಳನ್ನು 
ಪಡೆಯಲು ಅರ್ಹರಿರುತ್ತಾರೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1618 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ (ಸೇವೆಗಳು-2) 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : ಶ್ರೀಮತಿ ಲತಾ, ಬೆ೦ಗಳೂರು, ಇವರನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿನ ಶೀಘ್ರಲಿಪಿಗಾರರ ಹುದ್ದೆಗೆ 
ಗುತ್ತಿಗೆ ಆಧಾರದ ಮೇಲೆ ನೇಮಿಸುವ ಬಗ್ಗೆ. 
ಓದಲಾಗಿದೆ: ಕಾರ್ಯದರ್ಶಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಅವರ ಪತ್ರ ಸಂಖ್ಯೆ: ಕಅಪ್ರಾ/ಕಾ/56/20087-098, 
ದಿನಾಂಕ 29-7-2008. 


ಮೇಲೆ ಓದಲಾದ ಕಾರ್ಯದರ್ಶಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು, ಇವರ ದಿನಾಂಕ 29-7-2008ರ 
ಪತ್ರದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯವರ ಕಚೇರಿಯಲ್ಲಿ ಶೀಘ್ರಲಿಪಿಗಾರರ ಹುದ್ದೆಯು 
ಖಾಲಿಯಿರುತ್ತದೆಂದು, 2008-09ನೇ ಸಾಲಿಗೆ ಸರ್ಕಾರವು ರೂ. 400.00 ಲಕ್ಷಗಳ ಅನುದಾನವನ್ನು ಒದಗಿಸಲಾಗಿದ್ದು. 
ಸಕಾಲದಲ್ಲಿ ಕಾರ್ಯಕ್ರಮಗಳನ್ನು ಮುಗಿಸಲು ಸಿಬ್ಬಂದಿಯ ಅವಶ್ಯಕತೆಯಿದ್ದು, ನಿಯೋಜನೆ ನೇಮಕಾತಿಗಾಗಿ ಸಿಬ್ಬಂದಿ 
ವರ್ಗದವರೂ ಲಭ್ಯವಾಗುತ್ತಿಲ್ಲವೆಂದು ವರದಿ ಮಾಡಿರುತ್ತಾರೆ. ಆದ್ದರಿಂದ ಈ ಹುದ್ದೆಗೆ ಕರ್ನಾಟಕ ನಾಗರೀಕ ಸೇವೆಗಳು 
(ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 15(1(ಬಿ)(1) ಪ್ರಕಾರ ಶ್ರೀಮತಿ ಲತಾ, ಬೆಂಗಳೂರು, ಇವರು 
ಶೀಘ್ರಲಿಪಿಗಾರರ ಹುದ್ದೆಗೆ ಅಗತ್ಯವಾದ ವಿದ್ಯಾರ್ಹತೆಯನ್ನು ಹೊಂದಿರುವುದರಿಂದ ದಿನಾಂಕ 1-8-2008ರಿಂದ ಜಾರಿಗೆ 
ಬರುವಂತೆ ಶೀಘ್ರಲಿಪಿಗಾರರ ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 
ಇದನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸಿರುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾಪ್ರ 40 ಕೆಒಎಲ್‌ 2008, ಬೆ೦ಗಳೂರು, ದಿನಾಂಕ: 12ನೇ ನವೆಂಬರ್‌ 2008. 

ಶ್ರೀಮತಿ ಲತಾ, ನಂ. 4/0, 22ನೇ ಅಡ್ಡರಸ್ತೆ, 3ನೇ ಮುಖ್ಯರಸ್ತೆ, ಭುವನೇಶ್ವರಿನಗರ, ಮಾಗಡಿ ರಸ್ತೆ, 
ಬೆಂಗಳೂರು-560 023, ಇವರನ್ನು ಕಾರ್ಯದರ್ಶಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ಖಾಲಿ ಇರುವ 
ಶೀಘ್ರಲಿಪಿಗಾರರ ಹುದ್ದೆಗೆ ಕರ್ನಾಟಕ ನಾಗರೀಕ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 
15(0(ಬಿ)(1) ರನ್ವಯ ದಿ: 1-8-2008 ರಿಂದ ಜಾರಿಗೆ ಬರುವಂತೆ ಒಂದು ವರ್ಷದ ಅವಧಿಯವರೆಗೆ ಹಾಗೂ ಮುಂದಿನ 
ಆದೇಶದವರೆಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರವು ಅನುಮೋದಿಸಿರುತ್ತದೆ. 

ಈ ನೇಮಕಾತಿಗೆ ಸಂಬಂಧಪಟ್ಟ ಷರತ್ತು ಹಾಗೂ ನಿಬಂಧನೆಗಳನ್ನು ನಂತರ ಹೊರಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1594 ಎಂ.ಕೆ. ಭರ್ಮರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ರ್ಳ 





ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ಇನ್ಸ್ಟಿಟ್ಯೂಟ್‌ ಆಫ್‌ ಬಯೋ ಇನ್‌ಫರ್‌ಮ್ಯಾಟಿಕ್ಸ್‌ ಅಂಡ್‌ ಅಫ್ಲೈಡ್‌ ಬಯೋಟೆಕ್ನಾಲಜಿ (1848) 
ಸಂಸ್ಥೆಗೆ 2008-09ನೇ ಸಾಲಿಗೆ ಇಡಗ೦ಟು ಅನುದಾನ (೦೦/0೦೬5 Gran) ಬಿಡುಗಡೆ ಮಾಡುವ ಬಗ್ಗೆ - 
ಆದೇಶ ಹೊರಡಿಸುವ ಕುರಿತು. 
ಓದಲಾಗಿದೆ: ಮಾತಂಜೈತಂನಿ ನಿರ್ದೇಶಕರ ಪತ್ರದ ಸಂ: ಮಾತಂಜೈತಂನಿ/ಲೆಕ್ಕ-1/21/ಅನುದಾನ/355/2008-09, 


ಡು 
ದಿನಾಂಕ 21-8-2008. 


ಇನ್ಸ್ಟಿಟ್ಯೂಟ್‌ ಆಫ್‌ ಬಯೋ ಇನ್‌ಫರ್‌ಮ್ಯಾಟಿಕ್ಸ್‌ ಅಂಡ್‌ ಅಫ್ಲೈಡ್‌ ಬಯೋಟೆಕ್ನಾಲಜಿ (1848) ಸಂಸ್ಥೆಯು 
ದೇಶದಲ್ಲಿ ಒಂದು ಪ್ರಧಾನ ಸಂಸ್ಥೆಯಾಗಿದ್ದು, ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸೆಂಟರ್‌ ಆಫ್‌ ಎಕ್ಸಲೆನ್ಸ್‌ (Center of 
Excellence) ಎಂದು ಭಾರತ ಸರ್ಕಾರದ ಜೈವಿಕ ತಂತ್ರಜ್ಞಾನ ಮಂತ್ರಾಲಯದಿಂದ ಮಾನ್ಯ ಮಾಡಲ್ಪಟ್ಟಿದೆ. 

ಇನ್ಸ್ಟಿಟ್ಯೂಟ್‌ ಆಫ್‌ ಬಯೋ ಇನ್‌ಫರ್‌ಮ್ಯಾಟಿಕ್ಸ್‌ ಅಂಡ್‌ ಅಫ್ಲೈಡ್‌ ಬಯೋಟೆಕ್ನಾಲಜಿ (1848) ಮಾಹಿತಿ 
ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯು ನಿರ್ಮಿಸಿದ ಸಂಸ್ಥೆಯಾಗಿದೆ. ಸರ್ಕಾರವು ಇನ್ಸ್ಟಿಟ್ಯೂಟ್‌ ಆಫ್‌ ಬಯೋ 
ಇನ್‌ಫರ್‌ಮ್ಯಾಟಕ್ಸ್‌ ಅಂಡ್‌ ಅಫ್ಲೈಡ್‌ ಬಯೋಟೆಕ್ನಾಲಜಿ (1848) ಸಂಸ್ಥೆಗೆ ಪ್ರಯೋಗಾಲಯದ ಸಾಧನ ಸಲಕರಣೆಗಳಿಗೆ 
ಮಾತ್ರ ಧನಸಹಾಯ ಮಾಡಿರುವುದಿಲ್ಲದೆ, ತರಗತಿಗಳ ಅವಶ್ಯ ಮೂಲಸೌಲಭ್ಯಗಳನ್ನು ದೊರಕಿಸುವುದರಲ್ಲಿಯೂ ಧನಸಹಾಯ 
ಮಾಡಿದೆ. 

ಐಟಿಪಿಎಲ್‌ ಸಂಸ್ಥೆಗೆ ಕಾಲಕಾಲಕ್ಕೆ ಬಾಡಿಗೆ ಪಾವತಿಸಲು ಸಹ ಸರ್ಕಾರವು ಹಣವನ್ನು ಬಿಡುಗಡೆ ಮಾಡಿ 
ಇನ್ಸಿಟ್ಯೂಟ್‌ ಆಫ್‌ ಬಯೋ ಇನ್‌ಫರ್‌ಮ್ಯಾಟಕ್ಸ್‌ ಅಂಡ್‌ ಅಫ್ಲೈಡ್‌ ಬಯೋಟೆಕ್ನಾಲಜಿ (1848) ಸಂಸ್ಥೆಯನ್ನು ಬೆಂಬಲಿಸಿದೆ. 

ಬೆಂಗಳೂರು ವಿದ್ಯುನ್ಮಾನ ನಗರದಲ್ಲಿ ಸ್ಥಾಪಿತವಾಗುತ್ತಲಿರುವ ಜೈವಿಕ ತಂತ್ರಜ್ಞಾನ ಉದ್ಯಾನದಲ್ಲಿನ ಹೊಸ ಆವರಣಕ್ಕೆ 
(New Campus) ಇನ್ಸ್ಟಿಟ್ಯೂಟ್‌ ಆಫ್‌ ಬಯೋ ಇನ್‌ಫರ್‌ಮ್ಯಾಟಿಕ್ಸ್‌ ಅಂಡ್‌ ಅಫ್ಲೈಡ್‌ ಬಯೋಟೆಕ್ನಾಲಜಿ (1848) 
ಸಂಸ್ಥೆಯು ಸ್ಥಳಾಂತರವಾಗಲಿದ್ದು, ಅಲ್ಲಿ ಅನೇಕ ತರಗತಿಗಳ ಕೊಠಡಿಗಳು, ಹಾಸ್ಟೆಲ್‌, ಸಭಾಂಗಣಗಳು ಮತ್ತು ವಿವಿಧ 
ಬಯೋಟೆಕ್ನಾಲಜಿ ಮತ್ತು ಬಯೋ ಇನ್‌ಫರ್‌ಮ್ಯಾಟಿಕ್ಸ್‌ ಸಂಬಂಧಿತ ಸಲಕರಣೆಗಳನ್ನು ಹೊಸ ಪ್ರಯೋಗಾಲಯಕ್ಕೆ 
ಒದಗಿಸಬೇಕಾಗಿದೆ. 

ದಿನಾಂಕ 17-7-2008ರಂದು ಮಾನ್ಯ ಮುಖ್ಯಮಂತ್ರಿಗಳು 2008-09ನೇ ಆಯವ್ಯಯ ಭಾಷಣದಲ್ಲಿ ಮಾಹಿತಿ 
ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನ ಕ್ಷೇತ್ರಕ್ಕೆ ಉತ್ತೇಜನ ನೀಡಲು ಇನ್ಸ್ಟಿಟ್ಯೂಟ್‌ ಆಫ್‌ ಬಯೋ ಇನ್‌ಫರ್‌ಮ್ಯಾಟಿಕ್ಸ್‌ 
ಅಂಡ್‌ ಅಫ್ಲೈಡ್‌ ಬಯೋಟೆಕ್ನಾಲಜಿ (BAB) ಸಂಸ್ಥೆಗೆ ರೂ. 5.00 ಕೋಟಿಗಳನ್ನು ಒದಗಿಸಲು ಪ್ರಸ್ತಾಪಿಸಿರುತ್ತಾರೆ. 

ಮೇಲೆ ಓದಲಾದ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯದ ನಿರ್ದೇಶಕರ ಪತ್ರದಲ್ಲಿ 
ಇನ್ಸ್ಟಿಟ್ಯೂಟ್‌ ಆಫ್‌ ಬಯೋ ಇನ್‌ಫರ್‌ಮ್ಯಾಟಿಕ್ಸ್‌ ಅಂಡ್‌ ಅಫ್ಲೈಡ್‌ ಬಯೋಟೆಕ್ನಾಲಜಿ (188) ಸಂಸ್ಥೆಯಿಂದ 
ಕೈಗೆತ್ತಿಕೊಳ್ಳುವ ಪ್ರಮುಖ ಕಾರ್ಯಕ್ರಮಗಳಾದ ಪ್ರಯೋಗಾಲಯ, ಬೋಧನಾ ಕೊಠಡಿಗಳು, ಹಾಸ್ಟೆಲ್‌, ಅಡಿಗೆ ಕೋಣೆ, 
ಡೈನಿಂಗ್‌ ಹಾಲ್‌, ಕಛೇರಿ ಮತ್ತು ಸೆಂಟರ್‌ ಫಾರ್‌ ಹ್ಯೂಮನ್‌ ಜೆನೆಟಿಕ್ಸ್‌ ವಿಭಾಗವನ್ನು ಒಳಗೊಂಡಂತೆ ಪೀಠೋಪಕರಣಗಳು 
ಹಾಗೂ ಇತರೆ ಅಗತ್ಯ ಸೌಕರ್ಯಗಳಿಗೆ ರೂ. 500.00 ಲಕ್ಷಗಳ ಇಡಗ೦ಟು ಅನುದಾನವನ್ನು (೦೦೧0೬5 Gant) ಬಿಡುಗಡೆ 
ಮಾಡಲು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, 2008-09ನೇ ಸಾಲಿನ ಆಯವ್ಯಯದಲ್ಲಿ ಲೆಕ್ಕಶೀರ್ಷಿಕೆ 
“3451-00-090-2-22 (ಯೋಜನೆ) ಜೈವಿಕ ಮಾಹಿತಿ ಮತ್ತು ಅನ್ವಯಿಕ ಜೈವಿಕ ತಂತ್ರಜ್ಞಾನ ಸಂಸ್ಥೆ (ಐಬಿಎಬಿ) 
100-ಧನಸಹಾಯ/ಪರಿಹಾರ” ದಡಿಯಲ್ಲಿ ರೂ. 500.00 ಲಕ್ಷಗಳ ಒದಗಣೆ ಮಾಡಲಾದ ಅನುದಾನದಲ್ಲಿ ಇನ್ಸ್ಟಿಟ್ಯೂಟ್‌ ಆಫ್‌ 
ಬಯೋ ಇನ್‌ಫರ್‌ಮ್ಯಾಟಿಕ್ಸ್‌ ಅಂಡ್‌ ಅಫ್ಲೈಡ್‌ ಬಯೋಟೆಕ್ನಾಲಜಿ (BAB) ಸಂಸ್ಥೆಗೆ ರೂ. 250.00 ಲಕ್ಷಗಳ ಇಡಗಂಟು 
ಅನುದಾನವನ್ನು (೦೦/೧೬5 Gant) ಬಿಡುಗಡೆ ಮಾಡಲು ನಿರ್ಧರಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 


೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ಭಾಗ-೧ 





ಸರ್ಕಾರಿ ಆದೇಶ ಸಂಖ್ಯೆ: ಐಟಿಡಿ 04 ಎಂಡಿಎ 2008 ಬೆಂಗಳೂರು, ದಿನಾಂಕ: 18ನೇ ನವೆಂಬರ್‌ 2008. 

ಪ್ರಸ್ತಾವನೆಯಲ್ಲಿ ಹೇಳಿದ ಸಂದರ್ಭದಲ್ಲಿ ಇನ್ಸ್ಟಿಟ್ಯೂಟ್‌ ಆಫ್‌ ಬಯೋ ಇನ್‌ಫರ್‌ಮ್ಯಾಟಕ್ಸ್‌ ಅಂಡ್‌ ಅಫ್ಲೈಡ್‌ 
ಬಯೋಟೆಕ್ನಾಲಜಿ (1848) ಸಂಸ್ಥೆಯು ಬೆಂಗಳೂರು ವಿದ್ಯುನ್ಮಾನ ನಗರದಲ್ಲಿ ಸ್ಥಳಾಂತರಿಸುವ ನೂತನ ಕಟ್ಟಡದಲ್ಲಿ 
ಕೈಗೆತ್ತಿಕೊಳ್ಳುವ ಪ್ರಮುಖ ಕಾರ್ಯಕ್ರಮಗಳಾದ ಪ್ರಯೋಗಾಲಯ, ಬೋಧನಾ ಕೊಠಡಿಗಳು, ಹಾಸ್ಟೆಲ್‌, ಅಡಿಗೆ ಕೋಣೆ, 
ಡೈನಿಂಗ್‌ ಹಾಲ್‌, ಕಛೇರಿ ಮತ್ತು ಸೆಂಟರ್‌ ಫಾರ್‌ ಹ್ಯೂಮನ್‌ ಜೆನೆಟಿಕ್ಸ್‌ ವಿಭಾಗವನ್ನು ಒಳಗೊಂಡಂತೆ ಪೀಠೋಪಕರಣಗಳು 
ಹಾಗೂ ಇತರೆ ಅಗತ್ಯ ಸೌಕರ್ಯಗಳನ್ನು ಒದಗಿಸಲು ರೂ. 250.00 ಲಕ್ಷಗಳ (ರೂ. ಇನ್ನೂರ ಐವತ್ತು ಲಕ್ಷಗಳು ಮಾತ್ರ) 
ಇಡಗಂಟು ಅನುದಾನವನ್ನು (೦೦೦೮5 Gran) ಇನ್ಸ್ಟಿಟ್ಯೂಟ್‌ ಆಫ್‌ ಬಯೋ ಇನ್‌ಫರ್‌ಮ್ಯಾಟಕ್ಸ್‌ ಅಂಡ್‌ ಅಫ್ಲೈಡ್‌ 
ಬಯೋಟೆಕ್ನಾಲಜಿ (1848) ಸಂಸ್ಥೆಗೆ ನೀಡಲು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರಿಗೆ 
ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿ ನೀಡಿದೆ. 

ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ, 
ಇವರು ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ, ಇವರ ಮೇಲು ಸಹಿ ಪಡೆದು 
ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾ ಮಾಡಿ ವಿತರಿಸತಕ್ಕದ್ದು. 

ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ “3451-00-090-2-22 (ಯೋಜನೆ) ಜೈವಿಕ ಮಾಹಿತಿ ಮತ್ತು ಅನ್ವಯಿಕ ಜೈವಿಕ 
ತಂತ್ರಜ್ಞಾನ ಸಂಸ್ಥೆ (ಐಬಿಎಬಿ) 100 - ಧನಸಹಾಯ/ಪರಿಹಾರ” ದಡಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಒದಗಿಸಿರುವ ಅನುದಾನದಿಂದ 
ಭರಿಸತಕ್ಕದ್ದು. 

ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, ಇವರು ಅನುದಾನದ ಬಳಕೆಯ ಬಗ್ಗೆ 
ನಿರ್ದೇಶಕರು, ಐಬಿಎಬಿ ಸಂಸ್ಥೆ, ಇವರಿಂದ ಉಪಯೋಗಿತಾ ದೃಢೀಕರಣ ಪತ್ರವನ್ನು ವೆಚ್ಚ ಮಾಡಿದ ಅನುದಾನದ ವಿವರಗಳ 
ಜೊತೆಗೆ ಪಡೆದು ಈ ಆರ್ಥಿಕ ವರ್ಷದೊಳಗಾಗಿ ಸರ್ಕಾರಕ್ಕೆ ಒದಗಿಸತಕ್ಕದ್ದು. 

ಈ ಆದೇಶವನ್ನು ಯೋಜನಾ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ ಪಿಡಿ 1 ಎಫ್‌ಆರ್‌ಓ 2008, ದಿನಾಂಕ 
12-9-2008 ಹಾಗೂ ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ ಎಫ್‌ಡಿ 1287 ವೆಚ್ಚ-1/08, ದಿನಾಂಕ 4-10-2008 
ರಲ್ಲಿ ಸಹಮತಿಯ ಮೇರೆಗೆ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1583 ಎಂ.ವಿ. ಕೃಷ್ಣಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 
FOREST, ECOLOGY AND ENVIRONMENT SECRETARIAT 
Sub : Creation of Deposit Head “8342-00-103-3-19 Deposits of Wood Based Industries under 
Forest Department” - reg. 
Read: i) Letter No. A5(4) CEC.CR/07-08, dt: 24/25-4-2008 from the Principal Chief 
Conservator of Forests. 
ii) Government letter No. FEE 50 FDP 2007, dt: 29-7-2008. 
11) Letter No. A5 (4) CEC. CR-11/02-03, dt: 27-9-2008 from the Principal Chief 
Conservator of Forests. 
Preamble: 

In the letter read at (i) above the Principal Chief Conservator of Forests has sought necessary 
orders for opening a separate account for deposit of the money collected from the Wood Based Industreis 
in Forest Department, outside the consolidated fund as per the orders of the Supreme Court of India in 
IA. No. 1797 in W.P. (C) No. 202/1995, dt: 29-2-2008. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ೯೧ 





Accordingly, a letter as at (2) above has been issued conveying the creation of a new deposit 
Head in consultation with the Finance Department. 

However, when the amount to be deposited was sent for remittance to the treasuries at 
Bangalore on 2-9-2008, the Deputy Director of Treasuries has informed that a Government Order creating 
the new Deposit Account is necessary to accept the deposit. Therefore the Principal Chief Conservator of 
Forests vide his letter read at (11) above has requested the Government to issue necessary Government 
Order indicating the concurrence of the Finance Department for having created the Deposit Head 
immediately as the remitted amount is running under the suspense account in Treasury. 

Hence the following order. 

Government Order No. FEE 55 FDP 2008, Bangalore, Dated 11" November 2008 

The proposal is examined in-detail and Government are pleased to create the following deposit 
Head for this purpose. The deposit Head is “8342-00-103-3-19- Deposits of Wood Based Industries 
under Forest Department’. This Head of Account is outside the consolidated Fund and is in the Public 
Account. 

This order issues with the concurrence of Finance Department vide its U.O. Note No. FD 215 
Exp.2/08, dt: 15-7-2008. 

By order and in the name of the Governor of Karnataka, 
PR. 1574 VADAGAVE BASAVARAJ 
Under Secretary to Government, 
Forest, Ecology & Environment Department. 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರ ಆಪ್ತಶಾಖೆಗೆ ಸಿಬ್ಬಂದಿಗಳನ್ನು ನೇಮಕ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಅಧ್ಯಕ್ಷರು, ಕನ್ನಡ ಪುಸ್ತಕ ಪ್ರಾಧಿಕಾರ ಅವರ ಟಿಪ್ಪಣಿ ಸಂಖ್ಯೆ: ಕಪುಪ್ರಾ//ಸಿಬ್ಬಂದಿ/2008-09, 
ದಿನಾಂಕ 16-6-2008. 
2. ಅಧ್ಯಕ್ಷರು, ಕನ್ನಡ ಪುಸ್ತಕ ಪ್ರಾಧಿಕಾರ ಅವರ ಟಿಪ್ಪಣಿ ಸಂಖ್ಯೆ: ಕಪುಪ್ರಾ//ಅಧ್ಯಕ್ಷರು/2008-09, 
ದಿನಾಂಕ 12-6-2008 ಮತ್ತು 1-7-2008. 
ಪ್ರಸ್ತಾವನೆ : 
ಅಧ್ಯಕ್ಷರು, ಕನ್ನಡ ಪುಸ್ತಕ ಪ್ರಾಧಿಕಾರ ಅವರು ಮೇಲೆ ಕ್ರಮ ಸಂಖ್ಯೆ (1 ಮತ್ತು (2)ರಲ್ಲಿ ಓದಲಾದ ಟಿಪ್ಪಣಿಗಳಲ್ಲಿ 
ಅವರ ಆಪ್ತಶಾಖೆಗೆ ಸಿಬ್ಬಂದಿಯನ್ನು ನೇಮಕಾತಿ ಮಾಡುವಂತೆ ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು 
ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸಂಕಇ 21 ಕೆಒಎಲ್‌ 2008, ಬೆಂಗಳೂರು, ದಿನಾಂಕ: 23ನೇ ಸೆಪ್ಟೆಂಬರ್‌ 2008. 
ಅಧ್ಯಕ್ಷರು, ಕನ್ನಡ ಪುಸ್ತಕ ಪ್ರಾಧಿಕಾರ, ಬೆ೦ಗಳೂರು ರವರ ಆಪ್ತಶಾಖೆಗೆ ಈ ಕೆಳಕಂಡ ಸಿಬ್ಬಂದಿಗಳನ್ನು ಅವರ 
ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಈ ಆದೇಶದೊಡನೆ ಲಗತ್ತಿಸಿರುವ ಷರತ್ತು ಮತ್ತು ನಿಬಂಧನೆಗೆ ಒಳಪಟ್ಟಂತೆ 
ಗುತ್ತಿಗೆ ಆಧಾರದ ಮೇಲೆ ನೇಮಿಸಿಕೊಳ್ಳಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 
ಕ್ರಮ ಹೆಸರು ಮತ್ತು ವಿಳಾಸ ನೇಮಕ ಮಾಡಿರುವ ಹುದ್ದೆ 
ಸಂಖ್ಯೆ 
1 ಡಾ: ವಿ.ಎಸ್‌. ಮಾರುತಿ ತಂದೆ ಸೀತಾರಾಮರೆಡ್ಡಿ, ಬೇಡರೆಡ್ಡಿಹಳ್ಳಿ. ಚಳ್ಳಕೆರೆ ಆಪ್ತ ಸಹಾಯಕ 
ತಾ: ಚಿತ್ರದುರ್ಗ ಜಿಲ್ಲೆ 
2 ಶ್ರೀಮತಿ ಶ್ವೇತಾ ಎಸ್‌. W/o ಲಿಂಗರಾಜು, ನಂ.ಜಿ-83, 7ನೇ ಅಡ್ಡರಸ್ತೆ, | ಶೀಘ್ರಲಿಪಿಗಾರರು 
ಗಾಯತ್ರಿನಗರ, ಬೆಂಗಳೂರು-21 


























೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ಭಾಗ-೧ 
ಕ್ರಮ ಹೆಸರು ಮತ್ತು ವಿಳಾಸ ನೇಮಕ ಮಾಡಿರುವ ಹುದ್ದೆ 





3 ಶ್ರೀ ಬಿ. ಚಿಕ್ಕೇಗೌಡ ತಂದೆ ಲೇಟ್‌ ಬಸವೇಗೌಡ, ಕೇರಾಫ್‌ ನರಸಿಂಹಲು, | ಕಿರಿಯ ಸಹಾಯಕರು 
ನಂ. 38/6, 35ನೇ ಕ್ರಾಸ್‌, ಜೆ.ಪಿ. ನಗರ, 6ನೇ ಹಂತ, ಬೆಂಗಳೂರು-78 


4 ಶ್ರೀ ಆರ್‌. ಮಹೇಂದರ್‌ ತಂದೆ ಶ್ರೀ ಎಂ. ರಮೇಶ್‌, ಸಂಖ್ಯೆ: 3442, | ಕಿರಿಯ ಸಹಾಯಕರು 
ಟ್ರೂಪ್‌ ಲೈನ್‌, ಆರ್‌.ಪಿ. ಚರ್ಚ್‌ ರಸ್ತೆ, ರೈಲ್ವೇ ನಿಲ್ದಾಣದ ಎದುರು, 
ರಾಮನಗರ-571511 

5 ಶ್ರೀ ಬಷಿರ್‌ ಹೆಚ್‌ ತಂದೆ ಹುಸೇನ್‌ ಸಾಬ್‌, ನಂ. 298, 13ನೇ ಕ್ರಾಸ್‌, | ವಾಹನ ಚಾಲಕರು 
3ನೇ ಮುಖ್ಯರಸ್ತೆ, ನಾಗರಾಜಪ್ಪ ಕಾಂಪೌಂಡ್‌, ಮಲ್ಲತ್ತಹಳ್ಳಿ, 
ಬೆಂಗಳೂರು-50 

6 ಶ್ರೀ ನಾಗೇಂದ್ರ ತಂದೆ ಬಸವಯ್ಯ, ಕೇರಾಫ್‌ ಮುನಿರಾಜು, ನಂ. 26, | ಗ್ರೂಪ್‌-ಡಿ ನೌಕರರು 
ಸಂಪಿಗೆ ರಸ್ತೆ, ಕುಳ್ಳಪ್ಪ ಸರ್ಕಲ್‌, ಕಮ್ಮನಹಳ್ಳಿ, ಬೆಂಗಳೂರು-83 
7 ಶ್ರೀ ಜೀಷನ್‌ ತಂದೆ ಜಮ್‌ಶೀದ್‌ ಇಕ್ಬಾಲ್‌, ಕೇರಾಫ್‌ ವಜೀರ್‌ ಅಹ್ಮದ್‌, | ಗ್ರೂಪ್‌-ಡಿ ನೌಕರರು 
ನಂ.7, 18ನೇ ಕ್ರಾಸ್‌, ಸಂಪಂಗಿರಾಮನಗರ, ಬೆಂಗಳೂರು-27 
8 ಶ್ರೀ ಲೋಕೇಶ್‌, ಬಿ.ಎಲ್‌. ತಂದೆ ಲಕ್ಷ್ಮಯ್ಯ ಮನೆ ನಂ. 30, 1ನೇ | ಗ್ರೂಪ್‌-ಡಿ ನೌಕರರು 


ಖ್‌ 


ಮಹಡಿ, 1ನೇ ಕ್ರಾಸ್‌, ಅಜಾದ್‌ ನಗರ, ಬೆಂಗಳೂರು-18. 


ಆರ್ಥಿಕ ಇಲಾಖೆಯ ಸಹಮತಿಯನ್ನು ಟಿಪ್ಪಣಿ ಸಂಖ್ಯೆ; ಆಇ 1226 ವೆಚ್ಚ-5/2008, ದಿನಾಂಕ 9-9-2008ರಲ್ಲಿ 
ಪಡೆದು ಈ ಆದೇಶವನ್ನು ಹೊರಡಿಸಿದೆ. 
































ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ಭರ್ಕರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ) 


ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 72 ಕಸನಿ 2008, ದಿನಾಂಕ 23ನೇ ಸೆಪ್ಟೆಂಬರ್‌ 2008 
ಗುತ್ತಿಗೆ ನೇಮಕಾತಿಯ ಬಗ್ಗೆ ಷರತ್ತು ಮತ್ತು ನಿಬಂಧನೆಗಳು 

1 ಡಾ: ವಿ.ಎಸ್‌. ಮಾರುತಿ, ಆಪ್ತ ಸಹಾಯಕರು ರವರ ಗುತ್ತಿಗೆ ನೇಮಕಾತಿಯ ಅವಧಿಯು ದಿನಾಂಕ 
13-6-2008ರಿ೦ದ ಜಾರಿಗೆ ಬರುವಂತೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರ ಪದಾವಧಿಯವರೆಗೆ ಅಥವಾ 
ಮುಂದಿನ ಹೊರಡಿಸುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾತ್ರ ಇದ್ದು, 
ಇದೊಂದು ತಾತ್ಕಾಲಿಕ ನೇಮಕಾತಿ ಆಗಿರುತ್ತದೆ. 

2. ಇವರ ಗುತ್ತಿಗೆ ನೇಮಕಾತಿಗೆ ಮಾಸಿಕ ರೂ. 6565/- (ಆರು ಸಾವಿರದ ಐದು ನೂರ ಅವರತ್ತೈದು 
ರೂಪಾಯಿಗಳು ಮಾತ್ರ) ಗಳ ಸಂಚಿತ ವೇತನವನ್ನು ನಿಗದಿಪಡಿಸಲಾಗಿದೆ. ಇದಲ್ಲದೆ, ಇನ್ನಿತರ ಯಾವುದೇ 
ಭತ್ಯೆಗಳಿಗೂ ಇವರು ಅರ್ಹರಾಗಿರುವುದಿಲ್ಲ. 

3. ಸದರಿ ಗುತ್ತಿಗೆ ನೌಕರನು ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರಯಾಣ ಮಾಡಲೇಬೇಕಾದಲ್ಲಿ ಮಾತ್ರ ಅವರು 
ನೇಮಕಾತಿ ಹೊಂದಿರುವ ಹುದ್ದೆಯ ಕಾಲಿಕ ವೇತನ ಶ್ರೇಣಿಯ ಕನಿಷ್ಟ ವೇತನದ ಮೇಲೆ ನಿಯಮಾನುಸಾರ 
ಲಭ್ಯವಿರುವ ಪ್ರಯಾಣಭತ್ಯೆ ಮತ್ತು ದಿನಭತ್ಯೆಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ. 

4. ಸದರಿ ಗುತ್ತಿಗೆ ನೌಕರರುಗಳು ವಾರ್ಷಿಕ 15 ದಿನಗಳ ಸಾಂದರ್ಭಿಕ ರಜೆಯನ್ನು ಮಾತ್ರ ಪಡೆಯಲು 
ಅರ್ಹರಾಗಿರುತ್ತಾರೆ. 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ೯೩ 





10. 
11, 


12. 


13. 
14. 


15. 


ಸಕ್ಷಮ ಪ್ರಾಧಿಕಾರದ ಅನುಮತಿ ಪಡೆಯದೇ ವೈದ್ಯಕೀಯ ಕಾರಣಗಳ ಮೇರೆಗಾಗಲೀ ಅಥವಾ ಬೇರೆ 
ಕಾರಣಗಳಿಂದಾಗಲೀ ಅನಧಿಕೃತ ಗೈರು ಹಾಜರಿಯಾದಲ್ಲಿ ಗುತ್ತಿಗೆ ಆಧಾರದ ನೇಮಕಾತಿಯು ತಾನಾಗಿಯೇ 
ರದ್ದಾಗುತ್ತದೆ. 

ಸಕ್ಷಮ ಪ್ರಾಧಿಕಾರದ ಪೂರ್ವಾನುಮತಿ ಪಡೆದು, ವೈದ್ಯಕೀಯ ಕಾರಣಗಳ ಮೇರೆಗೆ ಅಥವಾ ಸಮರ್ಥನೀಯ 
ಕಾರಣಗಳ ಮೇರೆಗೆ ಗುತ್ತಿಗೆ ಆಧಾರದ ಅವಧಿಯಲ್ಲಿ ಮೂರು ತಿಂಗಳಿಗೆ ಮೀರದಂತೆ, ಗೈರು ಹಾಜರಾದಲ್ಲಿ 
ಆ ಕಾರಣದಿಂದ ಗುತ್ತಿಗೆ ನೇಮಕಾತಿ ರದ್ದಾಗುವುದಿಲ್ಲ. ಆದರೆ ಈ ಅವಧಿಯನ್ನು ಕರ್ತವ್ಯ ರಹಿತ 
ದಿನಗಳೆಂದು (ಡೈಸ್‌-ನಾನ್‌) ಪರಿಗಣಿಸಲಾಗುವುದು ಮತ್ತು ಅವರು ಈ ಅವಧಿಗೆ ಯಾವುದೇ ವೇತನ 
ಮತ್ತು ಇತರೆ ಸೌಲಭ್ಯಗಳಿಗೆ ಅರ್ಹರಿರುವುದಿಲ್ಲ. 

ಒಪ್ಪಂದದ ಷರತ್ತು ಮತ್ತು ನಿಬಂಧನೆಗಳಿಗೆ ನೀಡಿರುವ ಸೌಲಭ್ಯಗಳ ಹೊರತಾಗಿ ಬೇರಾವುದೇ ಸೌಲಭ್ಯಕ್ಕೆ 
ಅಂದರೆ, ವೇತನ ಬಡ್ತಿ, ಪದೋನ್ನತಿ, ಪಿಂಚಣಿ ಇತ್ಯಾದಿ ಸೌಲಭ್ಯಗಳಿಗೆ ಸದರಿ ಗುತ್ತಿಗೆ ನೌಕರರು 
ಅರ್ಹರಾಗಿರುವುದಿಲ್ಲ. 

ಸದರಿ ನೌಕರರ ದುರ್ವರ್ತನೆ, ನಿರ್ಲಕ್ಷತೆಯ ನಿಮಿತ್ತ ಸರ್ಕಾರಕ್ಕೆ ಸಂಬಂಧಿಸಬಹುದಾದ ಎಲ್ಲಾ ನಷ್ಟಗಳನ್ನು 
ಸರ್ಕಾರಕ್ಕೆ ಸದರಿ ನೌಕರರು ಭರಿಸಿಕೊಡಲು ಬದ್ಧರಾಗಿರತಕ್ಕದ್ದು. 

ಸದರಿ ಗುತ್ತಿಗೆ ನೇಮಕಾತಿಯನ್ನು ಯಾವುದೇ ಕಾರಣಕ್ಕೂ ಖಾಯಂ ಎಂದು ಪರಿಗಣಿಸುವುದಿಲ್ಲ. 

ಅವರ ಕರ್ತವ್ಯ ಕಾರ್ಯ ಮತ್ತು ಪ್ರಕಾರ್ಯಗಳನ್ನು ಶ್ರದ್ಧೆ, ಭಕ್ತಿ ಮತ್ತು ಆಸಕ್ತಿಗಳಿಂದ ನೆರವೇರಿಸುವುದು. 
ಅವರ ಕರ್ತವ್ಯವನ್ನು ಪಾಲಿಸುತ್ತಿರುವಾಗ ಅಥವಾ ನೆರವೇರಿಸುತ್ತಿರುವಾಗ ಅವರಿಗೆ ಲಭ್ಯವಾಗಬಹುದಾದ 
ಅಥವಾ ದೊರಕಬಹುದಾದ ಅಧಿಕೃತ ಮಾಹಿತಿಯನ್ನು ಗೌಪ್ಯವಾಗಿಟ್ಟು ಕಟ್ಟುನಿಟ್ಟಾಗಿ ಪಾಲಿಸಬೇಕು. 

1966ರ ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಾವಳಿ ಮತ್ತು 1957ರ ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗೆ ಅವರು ಬದ್ಧರಾಗಿರುತ್ತಾರೆ. 

ಈ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಿದಲ್ಲಿ ಗುತ್ತಿಗೆ ನೇಮಕಾತಿಯು ತಾನಾಗಿಯೇ ಮುಕ್ತಾಯವಾಗುತ್ತದೆ. 
ಅವರ ದುರ್ನಡತೆಯಿಂದಾಲೀ ಅಥವಾ ನಿರ್ಲಕ್ಷತೆ, ಉದಾಸೀನತೆಯಿಂದಾಗಲೀ ಮತ್ತು ಸರ್ಕಾರಕ್ಕೆ 
ಸಂಬಂಧಿಸಿದಂತೆ ಆರ್ಥಿಕ ನಷ್ಟವನ್ನು ಅವರು ಸರ್ಕಾರಕ್ಕೆ ತುಂಬುಕೊಡಲು ಹೊಣೆಯಾಗಿರುತ್ತಾರೆ. 

ಆ ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ ಏಳು ದಿನಗಳ ಒಳಗಾಗಿ ಐವತ್ತು ರೂಪಾಯಿಗಳ ಮೌಲ್ಯದ 
ಛಾಪಾ ಕಾಗದದಲ್ಲಿ ಸದರಿ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಒಳಗೊಂಡಿರುವ ಕರಾರು 
ಪತ್ರವನ್ನು ಕ್ರಮಬದ್ಧ ರೀತಿಯಲ್ಲಿ ಸದರಿ ನೌಕರರಿಂದ ಬರೆಯಿಸಿಕೊಳ್ಳತಕ್ಕದ್ದು. 


ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 72 ಕಸನಿ 2008, ದಿನಾಂಕ 23ನೇ ಸೆಪ್ಟೆಂಬರ್‌ 2008 

ಗುತ್ತಿಗೆ ನೇಮಕಾತಿಯ ಬಗ್ಗೆ ಷರತ್ತು ಮತ್ತು ನಿಬಂಧನೆಗಳು 
ಶ್ರೀಮತಿ ಶ್ವೇತಾ ಎಸ್‌. ಶೀಘ್ರಲಿಪಿಗಾರರು ರವರ ಗುತ್ತಿಗೆ ನೇಮಕಾತಿಯ ಅವಧಿಯು ದಿನಾಂಕ 
13-6-2008ರಿಂದ ಜಾರಿಗೆ ಬರುವಂತೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರ ಪದಾವಧಿಯವರೆಗೆ ಅಥವಾ 
ಮುಂದಿನ ಹೊರಡಿಸುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾತ್ರ ಇದ್ದು, 
ಇದೊಂದು ತಾತ್ಕಾಲಿಕ ನೇಮಕಾತಿ ಆಗಿರುತ್ತದೆ. 
ಇವರ ಗುತ್ತಿಗೆ ನೇಮಕಾತಿಗೆ ಮಾಸಿಕ ರೂ. 6565/- (ಆರು ಸಾವಿರದ ಐದು ನೂರ ಅವರತ್ತೈದು 
ರೂಪಾಯಿಗಳು ಮಾತ್ರ) ಗಳ ಸಂಚಿತ ವೇತನವನ್ನು ನಿಗದಿಪಡಿಸಲಾಗಿದೆ. ಇದಲ್ಲದೆ. ಇನ್ನಿತರ ಯಾವುದೇ 
ಭತ್ಯೆಗಳಿಗೂ ಇವರು ಅರ್ಹರಾಗಿರುವುದಿಲ್ಲ. 
ಸದರಿ ಗುತ್ತಿಗೆ ನೌಕರನು ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರಯಾಣ ಮಾಡಲೇಬೇಕಾದಲ್ಲಿ ಮಾತ್ರ ಅವರು 
ನೇಮಕಾತಿ ಹೊಂದಿರುವ ಹುದ್ದೆಯ ಕಾಲಿಕ ವೇತನ ಶ್ರೇಣಿಯ ಕನಿಷ್ಟ ವೇತನದ ಮೇಲೆ ನಿಯಮಾನುಸಾರ 
ಲಭ್ಯವಿರುವ ಪ್ರಯಾಣಭತ್ಯೆ ಮತ್ತು ದಿನಭತ್ಯೆಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ. 


೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ಭಾಗ-೧ 





10. 
Il. 


12. 


13. 
14. 


15. 


ಸದರಿ ಗುತ್ತಿಗೆ ನೌಕರರುಗಳು ವಾರ್ಷಿಕ 15 ದಿನಗಳ ಸಾಂದರ್ಭಿಕ ರಜೆಯನ್ನು ಮಾತ್ರ ಪಡೆಯಲು 
ಅರ್ಹರಾಗಿರುತ್ತಾರೆ. 

ಸಕ್ಷಮ ಪ್ರಾಧಿಕಾರದ ಅನುಮತಿ ಪಡೆಯದೇ ವೈದ್ಯಕೀಯ ಕಾರಣಗಳ ಮೇರೆಗಾಗಲೀ ಅಥವಾ ಬೇರೆ 
ಕಾರಣಗಳಿಂದಾಗಲೀ ಅನಧಿಕೃತ ಗೈರು ಹಾಜರಿಯಾದಲ್ಲಿ ಗುತ್ತಿಗೆ ಆಧಾರದ ನೇಮಕಾತಿಯು ತಾನಾಗಿಯೇ 
ರದ್ದಾಗುತ್ತದೆ. 

ಸಕ್ಷಮ ಪ್ರಾಧಿಕಾರದ ಪೂರ್ವಾನುಮತಿ ಪಡೆದು, ವೈದ್ಯಕೀಯ ಕಾರಣಗಳ ಮೇರೆಗೆ ಅಥವಾ ಸಮರ್ಥನೀಯ 
ಕಾರಣಗಳ ಮೇರೆಗೆ ಗುತ್ತಿಗೆ ಆಧಾರದ ಅವಧಿಯಲ್ಲಿ ಮೂರು ತಿಂಗಳಿಗೆ ಮೀರದಂತೆ, ಗೈರು ಹಾಜರಾದಲ್ಲಿ 
ಆ ಕಾರಣದಿಂದ ಗುತ್ತಿಗೆ ನೇಮಕಾತಿ ರದ್ದಾಗುವುದಿಲ್ಲ. ಆದರೆ ಈ ಅವಧಿಯನ್ನು ಕರ್ತವ್ಯ ರಹಿತ 
ದಿನಗಳೆಂದು (ಡೈಸ್‌-ನಾನ್‌) ಪರಿಗಣಿಸಲಾಗುವುದು ಮತ್ತು ಅವರು ಈ ಅವಧಿಗೆ ಯಾವುದೇ ವೇತನ 
ಮತ್ತು ಇತರೆ ಸೌಲಭ್ಯಗಳಿಗೆ ಅರ್ಹರಿರುವುದಿಲ್ಲ. 

ಒಪ್ಪಂದದ ಷರತ್ತು ಮತ್ತು ನಿಬಂಧನೆಗಳಿಗೆ ನೀಡಿರುವ ಸೌಲಭ್ಯಗಳ ಹೊರತಾಗಿ ಬೇರಾವುದೇ ಸೌಲಭ್ಯಕ್ಕೆ 
ಅಂದರೆ, ವೇತನ ಬಡ್ತಿ, ಪದೋನ್ನತಿ, ಪಿಂಚಣಿ ಇತ್ಯಾದಿ ಸೌಲಭ್ಯಗಳಿಗೆ ಸದರಿ ಗುತ್ತಿಗೆ ನೌಕರರು 
ಅರ್ಹರಾಗಿರುವುದಿಲ್ಲ. 

ಸದರಿ ನೌಕರರ ದುರ್ವರ್ತನೆ, ನಿರ್ಲಕ್ಷತೆಯ ನಿಮಿತ್ತ ಸರ್ಕಾರಕ್ಕೆ ಸಂಬಂಧಿಸಬಹುದಾದ ಎಲ್ಲಾ ನಷ್ಟಗಳನ್ನು 
ಸರ್ಕಾರಕ್ಕೆ ಸದರಿ ನೌಕರರು ಭರಿಸಿಕೊಡಲು ಬದ್ದರಾಗಿರತಕ್ಕದ್ದು. 

ಸದರಿ ಗುತ್ತಿಗೆ ನೇಮಕಾತಿಯನ್ನು ಯಾವುದೇ ಕಾರಣಕ್ಕೂ ಖಾಯಂ ಎಂದು ಪರಿಗಣಿಸುವುದಿಲ್ಲ. 

ಅವರ ಕರ್ತವ್ಯ ಕಾರ್ಯ ಮತ್ತು ಪ್ರಕಾರ್ಯಗಳನ್ನು ಶ್ರದ್ಧೆ, ಭಕ್ತಿ ಮತ್ತು ಆಸಕ್ತಿಗಳಿಂದ ನೆರವೇರಿಸುವುದು. 
ಅವರ ಕರ್ತವ್ಯವನ್ನು ಪಾಲಿಸುತ್ತಿರುವಾಗ ಅಥವಾ ನೆರವೇರಿಸುತ್ತಿರುವಾಗ ಅವರಿಗೆ ಲಭ್ಯವಾಗಬಹುದಾದ 
ಅಥವಾ ದೊರಕಬಹುದಾದ ಅಧಿಕೃತ ಮಾಹಿತಿಯನ್ನು ಗೌಪ್ಯವಾಗಿಟ್ಟು ಕಟ್ಟುನಿಟ್ಟಾಗಿ ಪಾಲಿಸಬೇಕು. 

1966ರ ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಾವಳಿ ಮತ್ತು 1957ರ ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗೆ ಅವರು ಬದ್ಧರಾಗಿರುತ್ತಾರೆ. 

ಈ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಿದಲ್ಲಿ ಗುತ್ತಿಗೆ ನೇಮಕಾತಿಯು ತಾನಾಗಿಯೇ ಮುಕ್ತಾಯವಾಗುತ್ತದೆ. 
ಅವರ ದುರ್ನಡತೆಯಿಂದಾಲೀ ಅಥವಾ ನಿರ್ಲಕ್ಷತೆ, ಉದಾಸೀನತೆಯಿಂದಾಗಲೀ ಮತ್ತು ಸರ್ಕಾರಕ್ಕೆ 
ಸಂಬಂಧಿಸಿದಂತೆ ಆರ್ಥಿಕ ನಷ್ಟವನ್ನು ಅವರು ಸರ್ಕಾರಕ್ಕೆ ತುಂಬುಕೊಡಲು ಹೊಣೆಯಾಗಿರುತ್ತಾರೆ. 

ಆ ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ ಏಳು ದಿನಗಳ ಒಳಗಾಗಿ ಐವತ್ತು ರೂಪಾಯಿಗಳ ಮೌಲ್ಯದ 
ಛಾಪಾ ಕಾಗದದಲ್ಲಿ ಸದರಿ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಒಳಗೊಂಡಿರುವ ಕರಾರು 
ಪತ್ರವನ್ನು ಕ್ರಮಬದ್ಧ ರೀತಿಯಲ್ಲಿ ಸದರಿ ನೌಕರರಿಂದ ಬರೆಯಿಸಿಕೊಳ್ಳತಕ್ಕದ್ದು. 


ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 72 ಕಸನಿ 2008, ದಿನಾಂಕ 23ನೇ ಸೆಪ್ಟೆಂಬರ್‌ 2008 
ಗುತ್ತಿಗೆ ನೇಮಕಾತಿಯ ಬಗ್ಗೆ ಷರತ್ತು ಮತ್ತು ನಿಬಂಧನೆಗಳು 


ಶ್ರೀ ಬಿ. ಚಿಕ್ಕೇಗೌಡ, ಕಿರಿಯ ಸಹಾಯಕರು, ರವರ ಗುತ್ತಿಗೆ ನೇಮಕಾತಿಯ ಅವಧಿಯು ದಿನಾಂಕ 


13-6-2008ರಿ೦ದ ಜಾರಿಗೆ ಬರುವಂತೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರ ಪದಾವಧಿಯವರೆಗೆ ಅಥವಾ 
ಮುಂದಿನ ಹೊರಡಿಸುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾತ್ರ ಇದ್ದು, 
ಇದೊಂದು ತಾತ್ಕಾಲಿಕ ನೇಮಕಾತಿ ಆಗಿರುತ್ತದೆ. 

ಇವರ ಗುತ್ತಿಗೆ ನೇಮಕಾತಿಗೆ ಮಾಸಿಕ ರೂ. 5160/- (ಐದು ಸಾವಿರದ ಒಂದು ನೂರ ಅರವತ್ತು 
ರೂಪಾಯಿಗಳು ಮಾತ್ರ) ಗಳ ಸಂಚಿತ ವೇತನವನ್ನು ನಿಗದಿಪಡಿಸಲಾಗಿದೆ. ಇದಲ್ಲದೆ, ಇನ್ನಿತರ ಯಾವುದೇ 
ಭತ್ಯೆಗಳಿಗೂ ಇವರು ಅರ್ಹರಾಗಿರುವುದಿಲ್ಲ. 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ೯೫ 





10. 
Il. 


12. 


13: 
14. 


15. 


ಸದರಿ ಗುತ್ತಿಗೆ ನೌಕರನು ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರಯಾಣ ಮಾಡಲೇಬೇಕಾದಲ್ಲಿ ಮಾತ್ರ ಅವರು 
ನೇಮಕಾತಿ ಹೊಂದಿರುವ ಹುದ್ದೆಯ ಕಾಲಿಕ ವೇತನ ಶ್ರೇಣಿಯ ಕನಿಷ್ಟ ವೇತನದ ಮೇಲೆ ನಿಯಮಾನುಸಾರ 
ಲಭ್ಯವಿರುವ ಪ್ರಯಾಣಭತ್ಯೆ ಮತ್ತು ದಿನಭತ್ಯೆಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ. 

ಸದರಿ ಗುತ್ತಿಗೆ ನೌಕರರುಗಳು ವಾರ್ಷಿಕ 15 ದಿನಗಳ ಸಾಂದರ್ಭಿಕ ರಜೆಯನ್ನು ಮಾತ್ರ ಪಡೆಯಲು 
ಅರ್ಹರಾಗಿರುತ್ತಾರೆ. 

ಸಕ್ಷಮ ಪ್ರಾಧಿಕಾರದ ಅನುಮತಿ ಪಡೆಯದೇ ವೈದ್ಯಕೀಯ ಕಾರಣಗಳ ಮೇರೆಗಾಗಲೀ ಅಥವಾ ಬೇರೆ 
ಕಾರಣಗಳಿಂದಾಗಲೀ ಅನಧಿಕೃತ ಗೈರು ಹಾಜರಿಯಾದಲ್ಲಿ ಗುತ್ತಿಗೆ ಆಧಾರದ ನೇಮಕಾತಿಯು ತಾನಾಗಿಯೇ 
ರದ್ದಾಗುತ್ತದೆ. 

ಸಕ್ಷಮ ಪ್ರಾಧಿಕಾರದ ಪೂರ್ವಾನುಮತಿ ಪಡೆದು, ವೈದ್ಯಕೀಯ ಕಾರಣಗಳ ಮೇರೆಗೆ ಅಥವಾ ಸಮರ್ಥನೀಯ 
ಕಾರಣಗಳ ಮೇರೆಗೆ ಗುತ್ತಿಗೆ ಆಧಾರದ ಅವಧಿಯಲ್ಲಿ ಮೂರು ತಿಂಗಳಿಗೆ ಮೀರದಂತೆ, ಗೈರು ಹಾಜರಾದಲ್ಲಿ 
ಆ ಕಾರಣದಿಂದ ಗುತ್ತಿಗೆ ನೇಮಕಾತಿ ರದ್ದಾಗುವುದಿಲ್ಲ. ಆದರೆ ಈ ಅವಧಿಯನ್ನು ಕರ್ತವ್ಯ ರಹಿತ 
ದಿನಗಳೆಂದು (ಡೈಸ್‌-ನಾನ್‌) ಪರಿಗಣಿಸಲಾಗುವುದು ಮತ್ತು ಅವರು ಈ ಅವಧಿಗೆ ಯಾವುದೇ ವೇತನ 
ಮತ್ತು ಇತರೆ ಸೌಲಭ್ಯಗಳಿಗೆ ಅರ್ಹರಿರುವುದಿಲ್ಲ. 

ಒಪ್ಪಂದದ ಷರತ್ತು ಮತ್ತು ನಿಬಂಧನೆಗಳಿಗೆ ನೀಡಿರುವ ಸೌಲಭ್ಯಗಳ ಹೊರತಾಗಿ ಬೇರಾವುದೇ ಸೌಲಭ್ಯಕ್ಕೆ 
ಅಂದರೆ, ವೇತನ ಬಡ್ತಿ, ಪದೋನ್ನತಿ, ಪಿಂಚಣಿ ಇತ್ಯಾದಿ ಸೌಲಭ್ಯಗಳಿಗೆ ಸದರಿ ಗುತ್ತಿಗೆ ನೌಕರರು 
ಅರ್ಹರಾಗಿರುವುದಿಲ್ಲ. 

ಸದರಿ ನೌಕರರ ದುರ್ವರ್ತನೆ, ನಿರ್ಲಕ್ಷತೆಯ ನಿಮಿತ್ತ ಸರ್ಕಾರಕ್ಕೆ ಸಂಬಂಧಿಸಬಹುದಾದ ಎಲ್ಲಾ ನಷ್ಟಗಳನ್ನು 
ಸರ್ಕಾರಕ್ಕೆ ಸದರಿ ನೌಕರರು ಭರಿಸಿಕೊಡಲು ಬದ್ಧರಾಗಿರತಕ್ಕದ್ದು. 

ಸದರಿ ಗುತ್ತಿಗೆ ನೇಮಕಾತಿಯನ್ನು ಯಾವುದೇ ಕಾರಣಕ್ಕೂ ಖಾಯಂ ಎಂದು ಪರಿಗಣಿಸುವುದಿಲ್ಲ. 

ಅವರ ಕರ್ತವ್ಯ ಕಾರ್ಯ ಮತ್ತು ಪ್ರಕಾರ್ಯಗಳನ್ನು ಶ್ರದ್ಧೆ, ಭಕ್ತಿ ಮತ್ತು ಆಸಕ್ತಿಗಳಿಂದ ನೆರವೇರಿಸುವುದು. 
ಅವರ ಕರ್ತವ್ಯವನ್ನು ಪಾಲಿಸುತ್ತಿರುವಾಗ ಅಥವಾ ನೆರವೇರಿಸುತ್ತಿರುವಾಗ ಅವರಿಗೆ ಲಭ್ಯವಾಗಬಹುದಾದ 
ಅಥವಾ ದೊರಕಬಹುದಾದ ಅಧಿಕೃತ ಮಾಹಿತಿಯನ್ನು ಗೌಪ್ಯವಾಗಿಟ್ಟು ಕಟ್ಟುನಿಟ್ಟಾಗಿ ಪಾಲಿಸಬೇಕು. 

1966ರ ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಾವಳಿ ಮತ್ತು 1957ರ ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗೆ ಅವರು ಬದ್ಧರಾಗಿರುತ್ತಾರೆ. 

ಈ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಿದಲ್ಲಿ ಗುತ್ತಿಗೆ ನೇಮಕಾತಿಯು ತಾನಾಗಿಯೇ ಮುಕ್ತಾಯವಾಗುತ್ತದೆ. 
ಅವರ ದುರ್ನಡತೆಯಿಂದಾಲೀ ಅಥವಾ ನಿರ್ಲಕ್ಷತೆ, ಉದಾಸೀನತೆಯಿಂದಾಗಲೀ ಮತ್ತು ಸರ್ಕಾರಕ್ಕೆ 
ಸಂಬಂಧಿಸಿದಂತೆ ಆರ್ಥಿಕ ನಷ್ಟವನ್ನು ಅವರು ಸರ್ಕಾರಕ್ಕೆ ತುಂಬುಕೊಡಲು ಹೊಣೆಯಾಗಿರುತ್ತಾರೆ. 

ಆ ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ ಏಳು ದಿನಗಳ ಒಳಗಾಗಿ ಐವತ್ತು ರೂಪಾಯಿಗಳ ಮೌಲ್ಯದ 
ಛಾಪಾ ಕಾಗದದಲ್ಲಿ ಸದರಿ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಒಳಗೊಂಡಿರುವ ಕರಾರು 
ಪತ್ರವನ್ನು ಕ್ರಮಬದ್ಧ ರೀತಿಯಲ್ಲಿ ಸದರಿ ನೌಕರರಿಂದ ಬರೆಯಿಸಿಕೊಳ್ಳತಕ್ಕದ್ದು. 


ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 72 ಕಸನಿ 2008, ದಿನಾಂಕ 23ನೇ ಸೆಪ್ಟೆಂಬರ್‌ 2008 

ಗುತ್ತಿಗೆ ನೇಮಕಾತಿಯ ಬಗ್ಗೆ ಷರತ್ತು ಮತ್ತು ನಿಬಂಧನೆಗಳು 
ಶ್ರೀ ಆರ್‌. ಮಹೇಂದರ್‌, ಕಿರಿಯ ಸಹಾಯಕರು, ರವರ ಗುತ್ತಿಗೆ ನೇಮಕಾತಿಯ ಅವಧಿಯು ದಿನಾಂಕ 
20-6-2008ರಿಂದ ಜಾರಿಗೆ ಬರುವಂತೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರ ಪದಾವಧಿಯವರೆಗೆ ಅಥವಾ 
ಮುಂದಿನ ಹೊರಡಿಸುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾತ್ರ ಇದ್ದು, 
ಇದೊಂದು ತಾತ್ಕಾಲಿಕ ನೇಮಕಾತಿ ಆಗಿರುತ್ತದೆ. 
ಇವರ ಗುತ್ತಿಗೆ ನೇಮಕಾತಿಗೆ ಮಾಸಿಕ ರೂ. 5160/- (ಐದು ಸಾವಿರದ ಒಂದು ನೂರ ಅರವತ್ತು 
ರೂಪಾಯಿಗಳು ಮಾತ್ರ) ಗಳ ಸಂಚಿತ ವೇತನವನ್ನು ನಿಗದಿಪಡಿಸಲಾಗಿದೆ. ಇದಲ್ಲದೆ, ಇನ್ನಿತರ ಯಾವುದೇ 
ಭತ್ಯೆಗಳಿಗೂ ಇವರು ಅರ್ಹರಾಗಿರುವುದಿಲ್ಲ. 


೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ಭಾಗ-೧ 





10. 
Il. 


12. 


13: 
14. 


15. 


ಸದರಿ ಗುತ್ತಿಗೆ ನೌಕರನು ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರಯಾಣ ಮಾಡಲೇಬೇಕಾದಲ್ಲಿ ಮಾತ್ರ ಅವರು 
ನೇಮಕಾತಿ ಹೊಂದಿರುವ ಹುದ್ದೆಯ ಕಾಲಿಕ ವೇತನ ಶ್ರೇಣಿಯ ಕನಿಷ್ಟ ವೇತನದ ಮೇಲೆ ನಿಯಮಾನುಸಾರ 
ಲಭ್ಯವಿರುವ ಪ್ರಯಾಣಭತ್ಯೆ ಮತ್ತು ದಿನಭತ್ಯೆಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ. 

ಸದರಿ ಗುತ್ತಿಗೆ ನೌಕರರುಗಳು ವಾರ್ಷಿಕ 15 ದಿನಗಳ ಸಾಂದರ್ಭಿಕ ರಜೆಯನ್ನು ಮಾತ್ರ ಪಡೆಯಲು 
ಅರ್ಹರಾಗಿರುತ್ತಾರೆ. 

ಸಕ್ಷಮ ಪ್ರಾಧಿಕಾರದ ಅನುಮತಿ ಪಡೆಯದೇ ವೈದ್ಯಕೀಯ ಕಾರಣಗಳ ಮೇರೆಗಾಗಲೀ ಅಥವಾ ಬೇರೆ 
ಕಾರಣಗಳಿಂದಾಗಲೀ ಅನಧಿಕೃತ ಗೈರು ಹಾಜರಿಯಾದಲ್ಲಿ ಗುತ್ತಿಗೆ ಆಧಾರದ ನೇಮಕಾತಿಯು ತಾನಾಗಿಯೇ 
ರದ್ದಾಗುತ್ತದೆ. 

ಸಕ್ಷಮ ಪ್ರಾಧಿಕಾರದ ಪೂರ್ವಾನುಮತಿ ಪಡೆದು, ವೈದ್ಯಕೀಯ ಕಾರಣಗಳ ಮೇರೆಗೆ ಅಥವಾ ಸಮರ್ಥನೀಯ 
ಕಾರಣಗಳ ಮೇರೆಗೆ ಗುತ್ತಿಗೆ ಆಧಾರದ ಅವಧಿಯಲ್ಲಿ ಮೂರು ತಿಂಗಳಿಗೆ ಮೀರದಂತೆ, ಗೈರು ಹಾಜರಾದಲ್ಲಿ 
ಆ ಕಾರಣದಿಂದ ಗುತ್ತಿಗೆ ನೇಮಕಾತಿ ರದ್ದಾಗುವುದಿಲ್ಲ. ಆದರೆ ಈ ಅವಧಿಯನ್ನು ಕರ್ತವ್ಯ ರಹಿತ 
ದಿನಗಳೆಂದು (ಡೈಸ್‌-ನಾನ್‌) ಪರಿಗಣಿಸಲಾಗುವುದು ಮತ್ತು ಅವರು ಈ ಅವಧಿಗೆ ಯಾವುದೇ ವೇತನ 
ಮತ್ತು ಇತರೆ ಸೌಲಭ್ಯಗಳಿಗೆ ಅರ್ಹರಿರುವುದಿಲ್ಲ. 

ಒಪ್ಪಂದದ ಷರತ್ತು ಮತ್ತು ನಿಬಂಧನೆಗಳಿಗೆ ನೀಡಿರುವ ಸೌಲಭ್ಯಗಳ ಹೊರತಾಗಿ ಬೇರಾವುದೇ ಸೌಲಭ್ಯಕ್ಕೆ 
ಅಂದರೆ, ವೇತನ ಬಡ್ತಿ, ಪದೋನ್ನತಿ, ಪಿಂಚಣಿ ಇತ್ಯಾದಿ ಸೌಲಭ್ಯಗಳಿಗೆ ಸದರಿ ಗುತ್ತಿಗೆ ನೌಕರರು 
ಅರ್ಹರಾಗಿರುವುದಿಲ್ಲ. 

ಸದರಿ ನೌಕರರ ದುರ್ವರ್ತನೆ, ನಿರ್ಲಕ್ಷತೆಯ ನಿಮಿತ್ತ ಸರ್ಕಾರಕ್ಕೆ ಸಂಬಂಧಿಸಬಹುದಾದ ಎಲ್ಲಾ ನಷ್ಟಗಳನ್ನು 
ಸರ್ಕಾರಕ್ಕೆ ಸದರಿ ನೌಕರರು ಭರಿಸಿಕೊಡಲು ಬದ್ದರಾಗಿರತಕ್ಕದ್ದು. 

ಸದರಿ ಗುತ್ತಿಗೆ ನೇಮಕಾತಿಯನ್ನು ಯಾವುದೇ ಕಾರಣಕ್ಕೂ ಖಾಯಂ ಎಂದು ಪರಿಗಣಿಸುವುದಿಲ್ಲ. 

ಅವರ ಕರ್ತವ್ಯ ಕಾರ್ಯ ಮತ್ತು ಪ್ರಕಾರ್ಯಗಳನ್ನು ಶ್ರದ್ಧೆ. ಭಕ್ತಿ ಮತ್ತು ಆಸಕ್ತಿಗಳಿಂದ ನೆರವೇರಿಸುವುದು. 
ಅವರ ಕರ್ತವ್ಯವನ್ನು ಪಾಲಿಸುತ್ತಿರುವಾಗ ಅಥವಾ ನೆರವೇರಿಸುತ್ತಿರುವಾಗ ಅವರಿಗೆ ಲಭ್ಯವಾಗಬಹುದಾದ 
ಅಥವಾ ದೊರಕಬಹುದಾದ ಅಧಿಕೃತ ಮಾಹಿತಿಯನ್ನು ಗೌಪ್ಯವಾಗಿಟ್ಟು ಕಟ್ಟುನಿಟ್ಟಾಗಿ ಪಾಲಿಸಬೇಕು. 

1966ರ ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಾವಳಿ ಮತ್ತು 1957ರ ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗೆ ಅವರು ಬದ್ಧರಾಗಿರುತ್ತಾರೆ. 

ಈ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಿದಲ್ಲಿ ಗುತ್ತಿಗೆ ನೇಮಕಾತಿಯು ತಾನಾಗಿಯೇ ಮುಕ್ತಾಯವಾಗುತ್ತದೆ. 
ಅವರ ದುರ್ನಡತೆಯಿಂದಾಲೀ ಅಥವಾ ನಿರ್ಲಕ್ಷತೆ, ಉದಾಸೀನತೆಯಿಂದಾಗಲೀ ಮತ್ತು ಸರ್ಕಾರಕ್ಕೆ 
ಸಂಬಂಧಿಸಿದಂತೆ ಆರ್ಥಿಕ ನಷ್ಟವನ್ನು ಅವರು ಸರ್ಕಾರಕ್ಕೆ ತುಂಬುಕೊಡಲು ಹೊಣೆಯಾಗಿರುತ್ತಾರೆ. 

ಆ ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ ಏಳು ದಿನಗಳ ಒಳಗಾಗಿ ಐವತ್ತು ರೂಪಾಯಿಗಳ ಮೌಲ್ಯದ 
ಛಾಪಾ ಕಾಗದದಲ್ಲಿ ಸದರಿ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಒಳಗೊಂಡಿರುವ ಕರಾರು 
ಪತ್ರವನ್ನು ಕ್ರಮಬದ್ಧ ರೀತಿಯಲ್ಲಿ ಸದರಿ ನೌಕರರಿ೦ದ ಬರೆಯಿಸಿಕೊಳ್ಳತಕ್ಕದ್ದು. 


ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 72 ಕಸನಿ 2008, ದಿನಾಂಕ 23ನೇ ಸೆಪ್ಟೆಂಬರ್‌ 2008 
ಗುತ್ತಿಗೆ ನೇಮಕಾತಿಯ ಬಗ್ಗೆ ಷರತ್ತು ಮತ್ತು ನಿಬಂಧನೆಗಳು 


ಶ್ರೀ ಬಷೀರ್‌ ಹೆಚ್‌, ವಾಹನ ಚಾಲಕರು, ರವರ ಗುತ್ತಿಗೆ ನೇಮಕಾತಿಯ ಅವಧಿಯು ದಿನಾಂಕ 


13-6-2008ರಿ೦ದ ಜಾರಿಗೆ ಬರುವಂತೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರ ಪದಾವಧಿಯವರೆಗೆ ಅಥವಾ 
ಮುಂದಿನ ಹೊರಡಿಸುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾತ್ರ ಇದ್ದು, 
ಇದೊಂದು ತಾತ್ಕಾಲಿಕ ನೇಮಕಾತಿ ಆಗಿರುತ್ತದೆ. 

ಇವರ ಗುತ್ತಿಗೆ ನೇಮಕಾತಿಗೆ ಮಾಸಿಕ ರೂ. 5160/- (ಐದು ಸಾವಿರದ ಒಂದು ನೂರ ಅರವತ್ತು 
ರೂಪಾಯಿಗಳು ಮಾತ್ರ) ಗಳ ಸಂಚಿತ ವೇತನವನ್ನು ನಿಗದಿಪಡಿಸಲಾಗಿದೆ. ಇದಲ್ಲದೆ, ಇನ್ನಿತರ ಯಾವುದೇ 
ಭತ್ಯೆಗಳಿಗೂ ಇವರು ಅರ್ಹರಾಗಿರುವುದಿಲ್ಲ. 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ೯೭ 





10. 
11, 


12. 


13. 
14. 


15. 


ಸದರಿ ಗುತ್ತಿಗೆ ನೌಕರನು ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರಯಾಣ ಮಾಡಲೇಬೇಕಾದಲ್ಲಿ ಮಾತ್ರ ಅವರು 
ನೇಮಕಾತಿ ಹೊಂದಿರುವ ಹುದ್ದೆಯ ಕಾಲಿಕ ವೇತನ ಶ್ರೇಣಿಯ ಕನಿಷ್ಟ ವೇತನದ ಮೇಲೆ ನಿಯಮಾನುಸಾರ 
ಲಭ್ಯವಿರುವ ಪ್ರಯಾಣಭತ್ಯೆ ಮತ್ತು ದಿನಭತ್ಯೆಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ. 

ಸದರಿ ಗುತ್ತಿಗೆ ನೌಕರರುಗಳು ವಾರ್ಷಿಕ 15 ದಿನಗಳ ಸಾಂದರ್ಭಿಕ ರಜೆಯನ್ನು ಮಾತ್ರ ಪಡೆಯಲು 
ಅರ್ಹರಾಗಿರುತ್ತಾರೆ. 

ಸಕ್ಷಮ ಪ್ರಾಧಿಕಾರದ ಅನುಮತಿ ಪಡೆಯದೇ ವೈದ್ಯಕೀಯ ಕಾರಣಗಳ ಮೇರೆಗಾಗಲೀ ಅಥವಾ ಬೇರೆ 
ಕಾರಣಗಳಿಂದಾಗಲೀ ಅನಧಿಕೃತ ಗೈರು ಹಾಜರಿಯಾದಲ್ಲಿ ಗುತ್ತಿಗೆ ಆಧಾರದ ನೇಮಕಾತಿಯು ತಾನಾಗಿಯೇ 
ರದ್ದಾಗುತ್ತದೆ. 

ಸಕ್ಷಮ ಪ್ರಾಧಿಕಾರದ ಪೂರ್ವಾನುಮತಿ ಪಡೆದು, ವೈದ್ಯಕೀಯ ಕಾರಣಗಳ ಮೇರೆಗೆ ಅಥವಾ ಸಮರ್ಥನೀಯ 
ಕಾರಣಗಳ ಮೇರೆಗೆ ಗುತ್ತಿಗೆ ಆಧಾರದ ಅವಧಿಯಲ್ಲಿ ಮೂರು ತಿಂಗಳಿಗೆ ಮೀರದಂತೆ, ಗೈರು ಹಾಜರಾದಲ್ಲಿ 
ಆ ಕಾರಣದಿಂದ ಗುತ್ತಿಗೆ ನೇಮಕಾತಿ ರದ್ದಾಗುವುದಿಲ್ಲ. ಆದರೆ ಈ ಅವಧಿಯನ್ನು ಕರ್ತವ್ಯ ರಹಿತ 
ದಿನಗಳೆಂದು (ಡೈಸ್‌-ನಾನ್‌) ಪರಿಗಣಿಸಲಾಗುವುದು ಮತ್ತು ಅವರು ಈ ಅವಧಿಗೆ ಯಾವುದೇ ವೇತನ 
ಮತ್ತು ಇತರೆ ಸೌಲಭ್ಯಗಳಿಗೆ ಅರ್ಹರಿರುವುದಿಲ್ಲ. 

ಒಪ್ಪಂದದ ಷರತ್ತು ಮತ್ತು ನಿಬಂಧನೆಗಳಿಗೆ ನೀಡಿರುವ ಸೌಲಭ್ಯಗಳ ಹೊರತಾಗಿ ಬೇರಾವುದೇ ಸೌಲಭ್ಯಕ್ಕೆ 
ಅಂದರೆ, ವೇತನ ಬಡ್ತಿ, ಪದೋನ್ನತಿ, ಪಿಂಚಣಿ ಇತ್ಯಾದಿ ಸೌಲಭ್ಯಗಳಿಗೆ ಸದರಿ ಗುತ್ತಿಗೆ ನೌಕರರು 
ಅರ್ಹರಾಗಿರುವುದಿಲ್ಲ. 

ಸದರಿ ನೌಕರರ ದುರ್ವರ್ತನೆ, ನಿರ್ಲಕ್ಷತೆಯ ನಿಮಿತ್ತ ಸರ್ಕಾರಕ್ಕೆ ಸಂಬಂಧಿಸಬಹುದಾದ ಎಲ್ಲಾ ನಷ್ಟಗಳನ್ನು 
ಸರ್ಕಾರಕ್ಕೆ ಸದರಿ ನೌಕರರು ಭರಿಸಿಕೊಡಲು ಬದ್ಧರಾಗಿರತಕ್ಕದ್ದು. 

ಸದರಿ ಗುತ್ತಿಗೆ ನೇಮಕಾತಿಯನ್ನು ಯಾವುದೇ ಕಾರಣಕ್ಕೂ ಖಾಯಂ ಎಂದು ಪರಿಗಣಿಸುವುದಿಲ್ಲ. 

ಅವರ ಕರ್ತವ್ಯ ಕಾರ್ಯ ಮತ್ತು ಪ್ರಕಾರ್ಯಗಳನ್ನು ಶ್ರದ್ಧೆ. ಭಕ್ತಿ ಮತ್ತು ಆಸಕ್ತಿಗಳಿಂದ ನೆರವೇರಿಸುವುದು. 
ಅವರ ಕರ್ತವ್ಯವನ್ನು ಪಾಲಿಸುತ್ತಿರುವಾಗ ಅಥವಾ ನೆರವೇರಿಸುತ್ತಿರುವಾಗ ಅವರಿಗೆ ಲಭ್ಯವಾಗಬಹುದಾದ 
ಅಥವಾ ದೊರಕಬಹುದಾದ ಅಧಿಕೃತ ಮಾಹಿತಿಯನ್ನು ಗೌಪ್ಯವಾಗಿಟ್ಟು ಕಟ್ಟುನಿಟ್ಟಾಗಿ ಪಾಲಿಸಬೇಕು. 

1966ರ ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಾವಳಿ ಮತ್ತು 1957ರ ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗೆ ಅವರು ಬದ್ಧರಾಗಿರುತ್ತಾರೆ. 

ಈ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಿದಲ್ಲಿ ಗುತ್ತಿಗೆ ನೇಮಕಾತಿಯು ತಾನಾಗಿಯೇ ಮುಕ್ತಾಯವಾಗುತ್ತದೆ. 
ಅವರ ದುರ್ನಡತೆಯಿಂದಾಲೀ ಅಥವಾ ನಿರ್ಲಕ್ಷತೆ, ಉದಾಸೀನತೆಯಿಂದಾಗಲೀ ಮತ್ತು ಸರ್ಕಾರಕ್ಕೆ 
ಸಂಬಂಧಿಸಿದಂತೆ ಆರ್ಥಿಕ ನಷ್ಟವನ್ನು ಅವರು ಸರ್ಕಾರಕ್ಕೆ ತುಂಬುಕೊಡಲು ಹೊಣೆಯಾಗಿರುತ್ತಾರೆ. 

ಆ ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ ಏಳು ದಿನಗಳ ಒಳಗಾಗಿ ಐವತ್ತು ರೂಪಾಯಿಗಳ ಮೌಲ್ಯದ 
ಛಾಪಾ ಕಾಗದದಲ್ಲಿ ಸದರಿ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಒಳಗೊಂಡಿರುವ ಕರಾರು 
ಪತ್ರವನ್ನು ಕ್ರಮಬದ್ಧ ರೀತಿಯಲ್ಲಿ ಸದರಿ ನೌಕರರಿ೦ದ ಬರೆಯಿಸಿಕೊಳ್ಳತಕ್ಕದ್ದು. 


ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 72 ಕಸನಿ 2008, ದಿನಾಂಕ 23ನೇ ಸೆಪ್ಟೆಂಬರ್‌ 2008 

ಗುತ್ತಿಗೆ ನೇಮಕಾತಿಯ ಬಗ್ಗೆ ಷರತ್ತು ಮತ್ತು ನಿಬಂಧನೆಗಳು 
ಶ್ರೀ ಜೀಷನ್‌, ಶ್ರೀ ಲೋಕೇಶ್‌ ಮತ್ತು ಶ್ರೀ ನಾಗೇಂದ್ರ, ಗ್ರೂಪ್‌-ಡಿ ನೌಕರರು ಇವರುಗಳ ಗುತ್ತಿಗೆ 
ನೇಮಕಾತಿಯ ಅವಧಿಯು ದಿನಾಂಕ 13-6-2008ರಿಂದ ಜಾರಿಗೆ ಬರುವಂತೆ ಕನ್ನಡ ಪುಸ್ತಕ ಪ್ರಾಧಿಕಾರದ 
ಅಧ್ಯಕ್ಷರ ಪದಾವಧಿಯವರೆಗೆ ಅಥವಾ ಮುಂದಿನ ಹೊರಡಿಸುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಮಾತ್ರ ಇದ್ದು, ಇದೊಂದು ತಾತ್ಕಾಲಿಕ ನೇಮಕಾತಿ ಆಗಿರುತ್ತದೆ. 


೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ಭಾಗ-೧ 





10. 
Il. 


12. 


13. 
14. 


15. 


ಇವರ ಗುತ್ತಿಗೆ ನೇಮಕಾತಿಗೆ ಮಾಸಿಕ ರೂ. 4050/- (ನಾಲ್ಕು ಸಾವಿರದ ಐವತ್ತು ರೂಪಾಯಿಗಳು ಮಾತ್ರ) 
ಗಳ ಸಂಚಿತ ವೇತನವನ್ನು ನಿಗದಿಪಡಿಸಲಾಗಿದೆ. ಇದಲ್ಲದೆ, ಇನ್ನಿತರ ಯಾವುದೇ ಭತ್ಯೆಗಳಿಗೂ ಇವರು 
ಅರ್ಹರಾಗಿರುವುದಿಲ್ಲ. 

ಸದರಿ ಗುತ್ತಿಗೆ ನೌಕರನು ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರಯಾಣ ಮಾಡಲೇಬೇಕಾದಲ್ಲಿ ಮಾತ್ರ ಅವರು 
ನೇಮಕಾತಿ ಹೊಂದಿರುವ ಹುದ್ದೆಯ ಕಾಲಿಕ ವೇತನ ಶ್ರೇಣಿಯ ಕನಿಷ್ಟ ವೇತನದ ಮೇಲೆ ನಿಯಮಾನುಸಾರ 
ಲಭ್ಯವಿರುವ ಪ್ರಯಾಣಭತ್ಯೆ ಮತ್ತು ದಿನಭತ್ಯೆಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ. 

ಸದರಿ ಗುತ್ತಿಗೆ ನೌಕರರುಗಳು ವಾರ್ಷಿಕ 15 ದಿನಗಳ ಸಾಂದರ್ಭಿಕ ರಜೆಯನ್ನು ಮಾತ್ರ ಪಡೆಯಲು 
ಅರ್ಹರಾಗಿರುತ್ತಾರೆ. 

ಸಕ್ಷಮ ಪ್ರಾಧಿಕಾರದ ಅನುಮತಿ ಪಡೆಯದೇ ವೈದ್ಯಕೀಯ ಕಾರಣಗಳ ಮೇರೆಗಾಗಲೀ ಅಥವಾ ಬೇರೆ 
ಕಾರಣಗಳಿಂದಾಗಲೀ ಅನಧಿಕೃತ ಗೈರು ಹಾಜರಿಯಾದಲ್ಲಿ ಗುತ್ತಿಗೆ ಆಧಾರದ ನೇಮಕಾತಿಯು ತಾನಾಗಿಯೇ 
ರದ್ದಾಗುತ್ತದೆ. 

ಸಕ್ಷಮ ಪ್ರಾಧಿಕಾರದ ಪೂರ್ವಾನುಮತಿ ಪಡೆದು, ವೈದ್ಯಕೀಯ ಕಾರಣಗಳ ಮೇರೆಗೆ ಅಥವಾ ಸಮರ್ಥನೀಯ 
ಕಾರಣಗಳ ಮೇರೆಗೆ ಗುತ್ತಿಗೆ ಆಧಾರದ ಅವಧಿಯಲ್ಲಿ ಮೂರು ತಿಂಗಳಿಗೆ ಮೀರದಂತೆ, ಗೈರು ಹಾಜರಾದಲ್ಲಿ 
ಆ ಕಾರಣದಿಂದ ಗುತ್ತಿಗೆ ನೇಮಕಾತಿ ರದ್ದಾಗುವುದಿಲ್ಲ. ಆದರೆ ಈ ಅವಧಿಯನ್ನು ಕರ್ತವ್ಯ ರಹಿತ 
ದಿನಗಳೆಂದು (ಡೈಸ್‌-ನಾನ್‌) ಪರಿಗಣಿಸಲಾಗುವುದು ಮತ್ತು ಅವರು ಈ ಅವಧಿಗೆ ಯಾವುದೇ ವೇತನ 
ಮತ್ತು ಇತರೆ ಸೌಲಭ್ಯಗಳಿಗೆ ಅರ್ಹರಿರುವುದಿಲ್ಲ. 

ಒಪ್ಪಂದದ ಷರತ್ತು ಮತ್ತು ನಿಬಂಧನೆಗಳಿಗೆ ನೀಡಿರುವ ಸೌಲಭ್ಯಗಳ ಹೊರತಾಗಿ ಬೇರಾವುದೇ ಸೌಲಭ್ಯಕ್ಕೆ 
ಅಂದರೆ, ವೇತನ ಬಡ್ತಿ, ಪದೋನ್ನತಿ, ಪಿಂಚಣಿ ಇತ್ಯಾದಿ ಸೌಲಭ್ಯಗಳಿಗೆ ಸದರಿ ಗುತ್ತಿಗೆ ನೌಕರರು 
ಅರ್ಹರಾಗಿರುವುದಿಲ್ಲ. 

ಸದರಿ ನೌಕರರ ದುರ್ವರ್ತನೆ, ನಿರ್ಲಕ್ಷತೆಯ ನಿಮಿತ್ತ ಸರ್ಕಾರಕ್ಕೆ ಸಂಬಂಧಿಸಬಹುದಾದ ಎಲ್ಲಾ ನಷ್ಟಗಳನ್ನು 
ಸರ್ಕಾರಕ್ಕೆ ಸದರಿ ನೌಕರರು ಭರಿಸಿಕೊಡಲು ಬದ್ದರಾಗಿರತಕ್ಕದ್ದು. 

ಸದರಿ ಗುತ್ತಿಗೆ ನೇಮಕಾತಿಯನ್ನು ಯಾವುದೇ ಕಾರಣಕ್ಕೂ ಖಾಯಂ ಎಂದು ಪರಿಗಣಿಸುವುದಿಲ್ಲ. 

ಅವರ ಕರ್ತವ್ಯ ಕಾರ್ಯ ಮತ್ತು ಪ್ರಕಾರ್ಯಗಳನ್ನು ಶ್ರದ್ಧೆ, ಭಕ್ತಿ ಮತ್ತು ಆಸಕ್ತಿಗಳಿಂದ ನೆರವೇರಿಸುವುದು. 
ಅವರ ಕರ್ತವ್ಯವನ್ನು ಪಾಲಿಸುತ್ತಿರುವಾಗ ಅಥವಾ ನೆರವೇರಿಸುತ್ತಿರುವಾಗ ಅವರಿಗೆ ಲಭ್ಯವಾಗಬಹುದಾದ 
ಅಥವಾ ದೊರಕಬಹುದಾದ ಅಧಿಕೃತ ಮಾಹಿತಿಯನ್ನು ಗೌಪ್ಯವಾಗಿಟ್ಟು ಕಟ್ಟುನಿಟ್ಟಾಗಿ ಪಾಲಿಸಬೇಕು. 

1966ರ ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಾವಳಿ ಮತ್ತು 1957ರ ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗೆ ಅವರು ಬದ್ಧರಾಗಿರುತ್ತಾರೆ. 

ಈ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಿದಲ್ಲಿ ಗುತ್ತಿಗೆ ನೇಮಕಾತಿಯು ತಾನಾಗಿಯೇ ಮುಕ್ತಾಯವಾಗುತ್ತದೆ. 
ಅವರ ದುರ್ನಡತೆಯಿಂದಾಲೀ ಅಥವಾ ನಿರ್ಲಕ್ಷತೆ, ಉದಾಸೀನತೆಯಿಂದಾಗಲೀ ಮತ್ತು ಸರ್ಕಾರಕ್ಕೆ 
ಸಂಬಂಧಿಸಿದಂತೆ ಆರ್ಥಿಕ ನಷ್ಟವನ್ನು ಅವರು ಸರ್ಕಾರಕ್ಕೆ ತುಂಬುಕೊಡಲು ಹೊಣೆಯಾಗಿರುತ್ತಾರೆ. 

ಆ ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ ಏಳು ದಿನಗಳ ಒಳಗಾಗಿ ಐವತ್ತು ರೂಪಾಯಿಗಳ ಮೌಲ್ಯದ 
ಛಾಪಾ ಕಾಗದದಲ್ಲಿ ಸದರಿ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಒಳಗೊಂಡಿರುವ ಕರಾರು 
ಪತ್ರವನ್ನು ಕ್ರಮಬದ್ಧ ರೀತಿಯಲ್ಲಿ ಸದರಿ ನೌಕರರಿಂದ ಬರೆಯಿಸಿಕೊಳ್ಳತಕ್ಕದ್ದು. 


ಎಂ.ಕೆ. ಭರ್ಮರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ೯೯ 





ವಿಷಯ : 1930ರಲ್ಲಿ ಮೈಸೂರು ಸರ್ಕಾರವು ಪ್ರಕಟಿಸಿದ್ದ ಶ್ರೀ ಸಿ. ಹಯವದನರಾವ್‌ ರವರು ಸಂಪಾದಿಸಿದ್ದ 
ಮೈಸೂರು ಗ್ಯಾಸೆಟಿಯರ್‌ನ ಏಳು ಸಂಪುಟಗಳ ಸ್ಕ್ಯಾನಿಂಗ್‌ ಮತ್ತು ಪುನರ್‌ ಮುದ್ರಣ ಮಾಡಲು 
ಆಡಳಿತಾತ್ಮಕ ಮಂಜೂರಾತಿ ನೀಡುವ ಬಗ್ಗೆ. 
ಓದಲಾಗಿದೆ: 1. ಮುಖ್ಯ ಸಂಪಾದಕರು, ಕರ್ನಾಟಕ ಗ್ಯಾಸೆಟಿಯರ್‌ ಇಲಾಖೆ, ಬೆಂಗಳೂರು ಇವರ ಪತ್ರ ಸಂಖ್ಯೆ: 
ಕಗ್ಯಾಇ:ಮೈ:ಗ್ಯಾ:ಪು:ಮು:08-09, ದಿನಾಂಕ 11-6-2008. 
2. ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 33 ಸ್ವೀಮರ 2008, ದಿನಾಂಕ 14-5-2008. 
ಪ್ರಸ್ತಾವನೆ : 
ಮುಖ್ಯಸಂಪಾದಕರು, ಕರ್ನಾಟಕ ಗ್ಯಾಸೆಟಿಯರ್‌ ಇಲಾಖೆ ರವರು ಮೇಲೆ (1ರಲ್ಲಿ ಓದಲಾದ ದಿನಾಂಕ 
11-6-2008ರ ಪತ್ರದಲ್ಲಿ 2008-09ನೇ ಸಾಲಿನಲ್ಲಿ 1930ರಲ್ಲಿ ಮೈಸೂರು ಸರ್ಕಾರವು ಪ್ರಕಟಿಸಿದ್ದ ಶ್ರೀ ಸಿ. ಹಯವದನರಾವ್‌ 
ರವರು ಸಂಪಾದಿಸಿದ್ದ ಮೈಸೂರು ಗ್ಯಾಸೆಟಿಯರ್‌ನ ಏಳು ಸಂಪುಟಗಳ ಸ್ಕ್ಯಾನಿಂಗ್‌ ಮತ್ತು ಪುನರ್‌ ಮುದ್ರಣ ಮಾಡಲು 
ಉದ್ದೇಶಿಸಿದ್ದು ಇದಕ್ಕೆ ತಗಲುವ ವೆಚ್ಚವನ್ನು ಮೇಲೆ (2)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಮುಂದುವರಿದ ಯೋಜನೆ 
ಅಡಿಯಲ್ಲಿ ರೂ. 13.00 ಲಕ್ಷಗಳಿಗೆ ಅವಕಾಶ ಕಲ್ಪಿಸಕೊಳ್ಳಲಾಗಿದೆ ಎಂದು ತಿಳಿಸಿ ಹಣ ಮಂಜೂರಾತಿ ಮಾಡಲು 
ಕೋರಿರುತ್ತಾರೆ. ಇದನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 21 ಕರಾಗೆ 2008, ಬೆ೦ಗಳೂರು, ದಿನಾಂಕ: 25ನೇ ಸೆಪ್ಟೆಂಬರ್‌ 2008. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ 1930ರಲ್ಲಿ ಮೈಸೂರು ಸರ್ಕಾರವು ಪ್ರಕಟಿಸಿದ್ದ 
ಶ್ರೀ ಸಿ. ಹಯವದನರಾವ್‌ ರವರು ಸಂಪಾದಿಸಿದ್ದ ಮೈಸೂರು ಗ್ಯಾಸೆಟಿಯರ್‌ನ ಏಳು ಸಂಪುಟಗಳ ಸ್ಕ್ಯಾನಿಂಗ್‌ ಮತ್ತು ಪುನರ್‌ 
ಮುದ್ರಣ ಮಾಡಲು ರೂ. 13.00 ಲಕ್ಷಗಳನ್ನು (ರೂಪಾಯಿ ಹದಿಮೂರು ಲಕ್ಷಗಳು ಮಾತ್ರ) ಮುಖ್ಯ ಸಂಪಾದಕರು, ಕರ್ನಾಟಕ 
ಗ್ಯಾಸೆಟಿಯರ್‌ ಇಲಾಖೆ, ಬೆಂಗಳೂರು ಇವರಿಗೆ ಈ ಕೆಳಕಂಡ ಷರತ್ತಿಗೆ ಒಳಪಟ್ಟು ಮಂಜೂರು ಮಾಡಿದೆ: 
1. ಬಿಡುಗಡೆ ಮಾಡಲಾದ ಹಣವನ್ನು ಉದ್ದೇಶಿತ ಕಾರ್ಯಕ್ರಮಕ್ಕೆ ಮಾತ್ರ ಬಳಸತಕ್ಕದ್ದು. 
2. ಹಣ ಬಳಕೆ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. 
ಇದಕ್ಕೆ ತಗಲುವ ವೆಚ್ಚವನ್ನು ಲೆಕ್ಕಶೀರ್ಷಿಕೆ 3454-08-110-0-01-59 (ಯೋಜನೆ) ಅಡಿಯಲ್ಲಿ ಭರಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 96 ದಿನಾಂಕ 10-7-96ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ಪ್ರದತ್ತವಾದ ಅಧಿಕಾರದ ಪ್ರತ್ಯಾಯೋಜನೆಯನ್ವಯ ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ಭರ್ಮರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ) 


ವಿಷಯ : ಶ್ರೀಮತಿ ಶ್ರೀವಿದ್ಯಾ, ಬೆಂಗಳೂರು ಇವರನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಆಪ್ತಶಾಖೆಯಲ್ಲಿನ 
ಶೀಘ್ರಲಿಪಿಗಾರರ ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ನೇಮಿಸುವ ಬಗ್ಗೆ. 
ಓದಲಾಗಿದೆ: ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅವರ ಟಿಪ್ಪಣಿ ಸಂಖ್ಯೆ: ಕಅಪ್ರಾ/ಅ/1/08-09, ದಿನಾಂಕ 
19-6-2008. 


ಮೇಲೆ ಓದಲಾದ ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ರವರ ದಿನಾಂಕ 19-6-2008ರ 
ಟಿಪ್ಪಣಿಯಲ್ಲಿ ಅವರ ಆಪ್ತಶಾಖೆಯಲ್ಲಿ ಖಾಲಿ ಇರುವ ಶೀಘ್ರಲಿಪಿಗಾರರ ಹುದ್ದೆಗೆ ಶ್ರೀಮತಿ ಶ್ರೀವಿದ್ಯಾ, ನಂ. 742, ಹೋಯ್ಸಳ, 
ಜ್ಞಾನಭಾರತಿ, 2ನೇ ಬ್ಲಾಕ್‌, ಬಿ.ಡಿ.ಎ. ಬಡಾವಣೆ, ಮರಿಯಪ್ಪನಪಾಳ್ಯ, ಬೆ೦ಗಳೂರು-56 ಇವರನ್ನು ನೇಮಕ ಮಾಡುವಂತೆ 
ಕೋರಿರುತ್ತಾರೆ. ಇದನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸಿರುತ್ತದೆ. 


೧೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ಭಾಗ-೧ 





ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 24 ಕೆಒಎಲ್‌ 2008, ಬೆ೦ಗಳೂರು, ದಿನಾಂಕ: 17ನೇ ಸೆಪ್ಟೆಂಬರ್‌ 2008. 
ಶ್ರೀಮತಿ ಶ್ರೀವಿದ್ಯಾ, ನಂ. 742, ಹೋಯ್ಸಳ, ಜ್ಞಾನಭಾರತಿ, 2ನೇ ಬ್ಲಾಕ್‌, ಬಿ.ಡಿ.ಎ. ಬಡಾವಣೆ, ಮರಿಯಪ್ಪನಪಾಳ್ಯ, 
ಬೆಂಗಳೂರು-56, ಇವರನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಆಪ್ತಶಾಖೆಯಲ್ಲಿ ಖಾಲಿ ಇರುವ ಶೀಘ್ರಲಿಪಿಗಾರರ 
ಹುದ್ದೆಗೆ ಕರ್ನಾಟಕ ನಾಗರೀಕ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 15(1)(ಬಿ)()ರನ್ವಯ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಪ್ರಸ್ತುತ ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅವರ ಪದಾವಧಿಯವರೆಗೆ ಗುತ್ತಿಗೆ 
ಆಧಾರದ ಮೇಲೆ ಸರ್ಕಾರವು ನೇಮಕ ಮಾಡಿದೆ. 
ಈ ನೇಮಕಾತಿ ಸಂಬಂಧದ ಷರತ್ತು ಮತ್ತು ನಿಬಂಧನೆಗಳನ್ನು ನಂತರ ಹೊರಡಿಸಲಾಗುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 1369 ವೆಚ್ಚ-5/2008, ದಿನಾಂಕ 21-8-2008ರಲ್ಲಿ 
ಸಹಮತಿ ಪಡೆದ ನಂತರ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1363 ಎಂ.ಕೆ. ಭರ್ಮರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ) 


INFORMATION TECHNOLOGY, BIOTECHNOLOGY AND SCIENCE AND 
TECHNOLOGY SECRETARIAT 
Sub : Approval of the Project proposal of M/s Cornerstone Shelters Pvt. Ltd., to establish 

‘Infotech/Hardware/Bio-Tech Park’ with common facilities, at different Survey Nos. of 
Mojemachappana Hosahalli village, Chikkajala Hobli, Devanahalli Taluk, Bangalore Rural 
Dist. 

Read : Proceedings of the 15" State High Level Clearance Committee (SHLCC) meeting held on 
21-8-2008. 

Preamble: 

1) M/s Cornerstone Shelters Pvt. Ltd is Private Limited Company, incorporated under Indian 
Companies Act, 1956, on 13" March 2007 in Bangalore. 

The present proposal of the company is to set up a “Infotech/Hardware/Bio-Tech Park with 
Common Facilities” in Mojemachappna Hosahalli Village, Chikka-jala Hobli, Devanahalli Taluk, Bangalore 
Rural District with an investment of Rs. 1600 crores and employment to about 20000 persons. 

The proposal was cleared in the 10" SHLCC Meeting held on 28-8-2007. Subsequently SHLCC 
in its 13" Meeting held on 13-3-2008 reviewed the proposal regarding land acquisition for the proposed 
project. 

In the 15" SHLCC Meeting held on 21-8-2008 the proposal was discussed in detail and it was 
pointed out that there was lot of development taking place near the International Airport. The Urban 
Development Department has been requested to finalize the zoning regulation keeping in mind various 
aspects such as cost of land, availability of land and scope for optimum development. The Company was 
advised to approach BIAAPA for obtaining necessary approvals for change of land use under Town and 
Country planning Act, 1961. 

Government has examined the recommendations of the SHLCC. Hence the following order: 

Government Order No. ITD 66 MDA 2008, Bangalore, Dated 30" October 2008 

In the circumstances explained in the Preamble, Government are pleased to accord approval to 

M/s. Cornerstone Shelters Pvt. Ltd., to establish Infotech/Hardware/Bio-Tech Park with common facilities”, 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ೧೦೧ 





with an investment of Rs. 1600 Crores, in 200 acres of land at different survey nos. (as per the annexure 
enclosed) of Mojemachappna Hosahalli Village, Chikkajala Hobli, Devanahalli Taluk, Bangalore Rural 
District, subject to approval from Urban Development Department/BIAAPA with the following facilities and 
incentives. 

INFRASTRUCTURE FACILITIES: 

LAND: The Comnnittee resolved to permit the company to establish the facilities in 200 acres of 
land at different survey nos. (as per the annexure enclosed) of Mojemachappna Hosahalli Village, 
Chikkajala Hobli, Devanahalli Taluk, Bangalore Rural Dist. KIADB to acquire and allot 200 acres of land 
as SUC on consent of land owners for the project. Urban Development Department/BIAPPA to further 
process the request of the company and accord necessary approvals after following the procedure 
prescribed under Town and Country Planning Act 1961 as per the proceedings read above. 

POWER: 8 MW power to be serviced by BESCOM. 

WATER: 3.5 MLD to be arranged on own sources. The company shall adopt rain water 
harvesting and water recycling. 

Pollution Control Board Clearance: The promoters to obtain consent for establishment from 
KSPCB to establish the facility. 

Environment Clearance: The promoters to obtain environmental clearance from MOEF, GOI. 
No work shall commence without prior EC as per prevailing law. 

Incentives & Concessions: As per Millennium IT & Biotech Policy. 

Employment: The company shall prepare a plan for development of human resource required for 
the project, train local people and provide employment to these trained local youth and comply with 
Government policy of employment to local people. A copy of human resource development plan shall be 
sent to the Director of IT & Biotechnology for monitoring. 

Vendor Development: Where ever there is scope for vendor development for the project, the 
company shall prepare a vendor development plan, develop local vendors and procure the required 
inputs, components and sub assemblies from these local vendor units. A copy of the vendor development 
plan shall be sent to the Director of IT & Biotechnology for monitoring. 

Social Infrastructure Development: The company is advised to take up social infrastructure 
development projects in the vicinity of proposed location of the unit. A copy of such projects shall be sent 
to the Director of IT & Biotechnoloy for monitoring. 

Others: 

The Promoter shall submit milestones/progress in implementation of the project regularly, which 

will be monitored by the Departments concerned. 
By order and in the name of the Governor of Karnataka, 
M.V. KRISHNAMURTHY 
Under Secretary to Government, 
Information Technology, Biotechnology and Science 
& Technology Department. 


Annexure to Government Order No. ITD 66 MDA 2008, Bangalore (1), Dated 30-10-2008 
List of Sy.No’s Proposed for Cornerstone Shelters Pvt. Ltd., at Mojemachappana Hosahalli village, 
Chikkajala Hobli, Devanahalli Taluk, Bangalore Rural District. 
Sl.No. Sy.No. Extent Village 
Acre Guntas 
1 89/P9 4 0 M. Hosahalli 







































































































































































೧೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ಭಾಗ-೧ 
Sl.No. Sy.No. Extent Village 

2 30 

1 13 

3 20 
2 98 2 4 M. Hosahalli 
3 98/೧1 4 15 M. Hosahalli 
4 98/P2 2 0 M. Hosahalli 
5 98/P3 4 0 M. Hosahalli 
6 98/P4 2 0 M. Hosahalli 
7 98/P5 8 0 M. Hosahalli 
8 98/೧6 4 0 M. Hosahalli 
9 98/೧8 4 0 M. Hosahalli 
10 98/P10 4 0 M. Hosahalli 
11 98/P11 4 0 M. Hosahalli 
12 98/P12 4 0 M. Hosahalli 
13 98/P13 4 0 M. Hosahalli 
14 98/P14 4 0 M. Hosahalli 
15 98/P15 4 0 M. Hosahalli 
16 98/P16 4 0 M. Hosahalli 
17 98/P17 4 0 M. Hosahalli 
18 98/P18 4 0 M. Hosahalli 
19 98/P20 4 0 M. Hosahalli 
20 98/P22 4 0 M. Hosahalli 
21 98/P23 4 0 M. Hosahalli 
22 98/P24 10 0 M. Hosahalli 
23 98/P25-P1 4 0 M. Hosahalli 
24 98/P25-P2 4 0 M. Hosahalli 
25 98/P26 2 20 M. Hosahalli 
26 98/P27 2 0 M. Hosahalli 
27 98/P28 1 20 M. Hosahalli 
28 98/P29 4 0 M. Hosahalli 
29 98/P30 4 0 M. Hosahalli 
30 98/P31 1 0 M. Hosahalli 
31 98/P32 4 0 M. Hosahalli 
32 98/P33 1 20 M. Hosahalli 
33 98/P34 7 20 M. Hosahalli 
34 98/P35 4 0 M. Hosahalli 
35 98/P37 4 0 M. Hosahalli 
36 98/P38 4 0 M. Hosahalli 
37 98/P39 4 0 M. Hosahalli 
38 98/40 4 0 M. Hosahalli 
39 98/P43 4 0 M. Hosahalli 











ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ೧೦೩ 



























































Sl.No. Sy.No. Extent Village 
40 98/P44 4 0 M. Hosahalli 
41 98/P45 1 0 M. Hosahalli 
42 98/P46 1 0 M. Hosahalli 
43 98/P47 1 0 M. Hosahalli 
44 98/P48 2 0 M. Hosahalli 
45 98/P49 4 0 M. Hosahalli 
46 98/P50 4 0 M. Hosahalli 
47 151 4 0 M. Hosahalli 
48 159 4 6 M. Hosahalli 
49 160 4 11 M. Hosahalli 
50 176 2 20 M. Hosahalli 
51 179 10 0 M. Hosahalli 
52 180 4 0 M. Hosahalli 
53 181 4 0 M. Hosahalli 
54 182 10 0 M. Hosahalli 
55 183 3 37 M. Hosahalli 
56 184 4 0 M. Hosahalli 

Total 217 36 




















M.V. KRISHNAMURTHY 
Under Secretary to Government, 
Information Technology, Biotechnology and Science 
& Technology Department. 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ, ಮೈಸೂರು ವತಿಯಿಂದ 2008-09ನೇ ಸಾಲಿನಲ್ಲಿ 
ಕೈಗೊಳ್ಳಲು ಉದ್ದೇಶಿಸಿರುವ ಪುರಾತತ್ವ ವಿಚಾರಸಂಕಿರಣ, ವಸ್ತು ಪ್ರದರ್ಶನ, ಪರಂಪರೆ ಉಳಿಸಿ 
ಸಪ್ತಾಹಗಳಿಗೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾಪ್ರ 33 ಸ್ವೀಮರ 2008 ದಿನಾಂಕ 14-5-2008. 
2. ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ, ಮೈಸೂರು ರವರ ಪತ್ರ ಸಂಖ್ಯೆ: 
ಡಿಎಎಂ:ಎಸಿಟಿ:1:24:2008-09, ದಿನಾಂಕ 17-6-2008. 


PR. 1506 


ಪ್ರಸ್ತಾವನೆ : 

ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ, ಮೈಸೂರು ರವರು ಮೇಲೆ ಓದಲಾದ ಕ್ರಮ ಸಂಖ್ಯೆ 
(10ರ ಪತ್ರದಲ್ಲಿ ಇಲಾಖೆಯು 2008-09ನೇ ಸಾಲಿನ ಕ್ರಿಯಾ ಯೋಜನೆಗೆ ಸರ್ಕಾರವು ಅನುಮೋದನೆ ನೀಡಿದೆ ಎಂದು 
ಅದರಲ್ಲಿ ಅನುಮೋದನೆಗೊಂಡಿರುವ ಕಾರ್ಯಕ್ರಮಗಳಾದ ಪುರಾತತ್ವ ವಿಚಾರಸಂಕಿರಣ, ವಸ್ತು ಪ್ರದರ್ಶನ, ಪರಂಪರೆ ಉಳಿಸಿ 
ಸಪ್ತಾಹ ಕಾರ್ಯಕ್ರಮಗಳನ್ನು ಅನುಷ್ಟಾನಗೊಳಿಸಲು ರೂ. 10.50 ಲಕ್ಷ ಅನುದಾನವನ್ನು ಮಂಜೂರು ಮಾಡುವಂತೆ ಮೇಲೆ 
ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ ಪತ್ರದಲ್ಲಿ ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ 
ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾಪ್ರ 154 ಕೆಎಂಯು 2008, ಬೆಂಗಳೂರು, ದಿನಾಂಕ: 24ನೇ ಸೆಪ್ಟೆಂಬರ್‌ 2008. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ, ಮೈಸೂರು 

ವತಿಯಿಂದ 2008-09ನೇ ಸಾಲಿನಲ್ಲಿ ಕೈಗೊಳ್ಳಲು ಉದ್ದೇಶಿಸಿರುವ ಕಾರ್ಯಕ್ರಮಗಳಾದ ಪುರಾತತ್ವ ವಿಚಾರಸಂಕಿರಣ, ವಸ್ತು 


೧೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ಭಾಗ-೧ 





ಪ್ರದರ್ಶನ, ಪರಂಪರೆ ಉಳಿಸಿ ಸಪ್ತಾಹ ಕಾರ್ಯಕ್ರಮಗಳನ್ನು ಅನುಷ್ಟಾನಗೊಳಿಸಲು ಕೆಳಕಂಡ ಪಟ್ಟಿಯಲ್ಲಿ ವಿವರಿಸಿರುವಂತೆ 
ಕಾರ್ಯಕ್ರಮವಾರು ಹಣ ಒಟ್ಟಾರೆ ರೂ. 10.50 ಲಕ್ಷಗಳನ್ನು (ರೂಪಾಯಿ ಹತ್ತು ಲಕ್ಷದ ಐವತ್ತು ಸಾವಿರಗಳು ಮಾತ್ರ) 
ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ, ಅರಮನೆ ಆವರಣ, ಮೈಸೂರು ರವರಿಗೆ ಈ ಮೂಲಕ 
ಮಂಜೂರು ಮಾಡಿದೆ. 









































ಕ್ರಮ ಅನುಮೋದನೆಗೊಂಡ ಕಾರ್ಯಕ್ರಮಗಳು ಬಿಡುಗಡೆ ಮಾಡಲಾದ 
ಸಂಖ್ಯೆ ಅನುದಾನ 
1 ಚಿಕ್ಕಮಗಳೂರು ಜಿಲ್ಲೆ ಇತಿಹಾಸ ಮತ್ತು ಪುರಾತತ್ವ ಕುರಿತ ವಿಚಾರ ಸಂಕಿರಣ ರೂ. 1.00 ಲಕ್ಷ 
2 ತುಮಕೂರು ಜಿಲ್ಲೆ ಇತಿಹಾಸ ಮತ್ತು ಪುರಾತತ್ವ ಕುರಿತ ವಿಚಾರ ಸಂಕಿರಣ ರೂ. 1.00 ಲಕ್ಷ 
3 ಹಂಪಿ-14ನೇ ವಿಜಯನಗರ ಅಧ್ಯಯನ ಕುರಿತು ವಿಚಾರ ಸಂಕಿರಣ ರೂ. 1.50 ಲಕ್ಷ 
4 ದಿ ಸೌತ್‌ ಇಂಡಿಯನ್‌ ನ್ಯೂಮಸ್‌ಮ್ಯಾಟಕ್‌ ಸೊಸೈಟ ಇವರ ರೂ. 150 ಲಕ್ಷ 
ಸಹಯೋಗದೊಂದಿಗೆ ಉಡುಪಿ ಜಿಲ್ಲೆಯಲ್ಲಿ ಏರ್ಪಡಿಸುವ ದಕ್ಷಿಣ ಭಾರತದ 
ನಾಣ್ಯಶಾಸ್ತ್ರ ಸಮ್ಮೇಳನವನ್ನು 
5 ಭಾರತೀಯ ಶಾಸನಶಾಸ್ತ್ರ ಸೊಸೈಟಿ ಮತ್ತು ಫ್ಲೇಸ್‌ನೇಮ್‌ ಸೊಸೈಟಿ (ರಿ) ರೂ. 100 ಲಕ್ಷ 
ಇವರ ಸಹಯೋಗದೊಂದಿಗೆ ರಾಷ್ಟ್ರೀಯ ಮಟ್ಟದ ಶಾಸನಶಾಸ್ತದ ಸಮ್ಮೇಳನ 
6 ದಸರಾ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಕೈಗೊಳ್ಳುವ ವಸ್ತು ಪ್ರದರ್ಶನ ರೂ. 2.00 ಲಕ್ಷ 
7 ಕಿತ್ತೂರಿನಲ್ಲಿ ಕೈಗೊಳ್ಳುವ ವಸ್ತು ಪ್ರದರ್ಶನ ರೂ. 0.50 ಲಕ್ಷ 
8 ಹಂಪಿಯಲ್ಲಿ ಕೈಗೊಳ್ಳುವ ವಸ್ತು ಪ್ರದರ್ಶನ ರೂ. 0.50 ಲಕ್ಷ 
9 ಕರ್ನಾಟಕ ಇತಿಹಾಸ ಅಕಾಡೆಮಿ, ಬೆ೦ಗಳೂರು ಇವರ ಸಹಯೊಗದೊಂದಿಗೆ ರೂ. 0.75 ಲಕ್ಷ 
ಪರಂಪರೆ ಉಳಿಸಿ ಸಪ್ತಾಹ ಆಚರಣೆ 
10 ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ ಅಧೀನ ಕಛೇರಿಗಳಾದ ರೂ. 0.75 ಲಕ್ಷ 
ಮಡಿಕೇರಿ, ಚಿತ್ರದುರ್ಗ ಮತ್ತು ಗುಲ್ಬರ್ಗಾಗಳಲ್ಲಿ ಪರಂಪರೆ ಉಳಿಸಿ ಸಪ್ತಾಹ 
ಆಚರಣೆ 
ಒಟ್ಟು ರೂ. 10.50 ಲಕ್ಷ 














ಬಿಡುಗಡೆ ಮಾಡಲಾದ ಅನುದಾನವನ್ನು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಉಪಯೋಗಿಸತಕ್ಕದ್ದು. 
1. ಮಂಜೂರಾದ ಅನುದಾನವನ್ನು ಉದ್ದೇಶಿತ ಕಾರ್ಯಕ್ರಮಗಳಿಗೆ ಮಾತ್ರ ಬಳಸತಕ್ಕದ್ದು. 
2. ಅನುದಾನ ಬಳಕೆಯಾಗಿರುವುದಕ್ಕೆ ಉಪಯೋಗತಾ ಪ್ರಮಾಣಪತ್ರ ಸಲ್ಲಿಸತಕ್ಕದ್ದು. 

ಇದಕ್ಕೆ ತಗಲುವ ವೆಚ್ಚವನ್ನು ಲೆಕ್ಕಶೀರ್ಷಿಕೆ 2205-00-103-0-01 (ಯೋಜನೆ) 059-ಇತರೇ ಖರ್ಚುಗಳು 
ಅಡಿಯಲ್ಲಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರು, ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ 
ಇಲಾಖೆ ರವರ ಟಿಪ್ಪಣಿ ಸಂಖ್ಯೆ: ಇಡಿ 934 ಐಎಫ್‌(ಬಿಎ) 2008 ದಿನಾಂಕ 16-8-2008ರಲ್ಲಿ ನೀಡಿದ ಸಹಮತಿಯನ್ವಯ 
ಹಾಗೂ ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 96 ದಿನಾ೦ಕ 10-7-96ರಲ್ಲಿ ಇಲಾಖೆಯ 
ಕಾರ್ಯದರ್ಶಿಗಳಿಗೆ ಪ್ರದತ್ತವಾಗಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.1364 ಎಂ.ಕೆ. ಭರ್ಕರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ೧೦೫ 





ವಿಷಯ : 2008-09ನೇ ಸಾಲಿನಲ್ಲಿ ಲೆಕ್ಕಶೀರ್ಷಿಕೆ 2205-00-103-0-—01 (ಯೋಜನೆ) 015- ಪೂರಕ 
ವೆಚ್ಚದಡಿಯಲ್ಲು ರೂ. 700 ಲಕ್ಷ ಹೆಚ್ಚುವರಿ ಅನುದಾನವನ್ನು ಅದೇ ಲೆಕ್ಕಶೀರ್ಷಿಕೆಯ 
ಉಳಿತಾಯದಡಿಯಿಂದ ಪುನರ್‌ ವಿನಿಯೋಗದ ಮೂಲಕ ಭರಿಸಲು ಮಂಜೂರಾತಿ ನೀಡುವ ಬಗ್ಗೆ. 

ಓದಲಾಗಿದೆ: ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ, ಮೈಸೂರು ಇವರ ದಿನಾಂಕ 
29-7-2008ರ ಪತ್ರ ಸಂಖ್ಯೆ: ಡಿಎಎಂ:ಎಸಿಟಿ:1:29:2008-09. 


ಮೇಲೆ ಓದಲಾದ ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ, ಮೈಸೂರು ಇವರ ಪತ್ರದಲ್ಲಿ 
ಸದರಿಯವರು ಲೋಕೋಪಯೋಗಿ ಇಲಾಖೆಯ ಮತ್ತು ಉಪ ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ 
ಇಲಾಖೆ, ಕಮಲಾಪುರ, ಹಂಪಿ ಇವರುಗಳ ಪತ್ರಗಳನ್ನು ಉಲ್ಲೇಖಿಸಿ ದಿನಾಂಕ 1-7-1984ರ ನಂತರ ತೊಡಗಿಸಲಾಗಿರುವ 
ದಿನಗೂಲಿ ನೌಕರರಿಗೆ ದಿನಾಂಕ 1-4-1998ರಿಂದ ಅನ್ವಯವಾಗುವಂತೆ ಹೆಚ್ಚಾಗಿರುವ ಗ್ರಾಹಕ ಬೆಲೆ ಸೂಚ್ಯಂಕದ ಆಧಾರದ 
ಮೇಲೆ ಪ್ರತಿ ದಿನಕ್ಕೆ ಪ್ರತಿ ಅಂಶಕ್ಕೆ ಐದು ಪೈಸೆಯಂತೆ ಜೀವನ ನಿರ್ವಹಣಾ ಭತ್ಯೆಯನ್ನು ಪಾವತಿಸಲು ಸೂಚಿಸಿರುವ 
ಹಿನ್ನೆಲೆಯಲ್ಲಿ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆಯ ಹಂಪಿಯ ಉತ್ಪನನ ಶಿಬಿರದ 20 ದಿನಗೂಲಿ ನೌಕರರಿಗೆ 
ರೂ. 7.83 ಲಕ್ಷವನ್ನು ಪಾವತಿಸಬೇಕಾಗುತ್ತದೆಂದು ತಿಳಿಸಿರುವರು. ಮುಂದುವರಿದು ಈ ನಿಟ್ಟಿನಲ್ಲಿ ಲೆಕ್ಕಶೀರ್ಷಿಕೆ 
2205-00-103-0-01 (ಯೋಜನೆ) 015- ಪೂರಕ ವೆಚ್ಚ ಅಡಿಯಲ್ಲಿ 7.00 ಲಕ್ಷ ರೂ.ಗಳ ಹೆಚ್ಚುವರಿ ಹಣದ ಅವಶ್ಯಕತೆ 
ಇದೆಯೆಂದು ತಿಳಿಸಿ ಲೆಕ್ಕಶೀರ್ಷಿಕೆ 2205-00-103-0-01 (ಯೋಜನೆ) 041 ಪ್ರಯಾಣ ವೆಚ್ಚಗಳ ಅಡಿಯಲ್ಲಿ 2.00 ಲಕ್ಷ 
ರೂಪಾಯಿ-015-ಸಾಮಾನ್ಯ ವೆಚ್ಚಗಳ ಅಡಿಯಲ್ಲಿ ರೂ. 5.00 ಲಕ್ಷವನ್ನು ಒಟ್ಟಾರೆ ರೂ. 7.00 ಲಕ್ಷವನ್ನು ಉಳಿತಾಯದ 
ಹಣದಿಂದ ನೀಡಲು ಪ್ರಸ್ತಾಪಿಸಿರುವರು. ಅದಕ್ಕೆ ಸಂಬಂಧಿಸಿದಂತೆ ಪುನರ್‌ ವಿನಿಯೋಗದ ನಮೂನೆ ಕೆ.ಎಫ್‌.ಸಿ.-22-ಎ 
ಯನ್ನು ಒದಗಿಸಿ ಮಂಜೂರಾತಿ ನೀಡುವಂತೆ ಕೋರಿರುವರು. ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕ೦ಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 166 ಕೆಎಂಯು 2008, ಬೆಂಗಳೂರು, ದಿನಾಂಕ: 17ನೇ ಅಕ್ಟೋಬರ್‌ 2008. 

ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆಯ ಹಂಪಿಯ ಉತ್ಸನನ ಶಿಬಿರದ 20 ದಿನಗೂಲಿ ನೌಕರರಿಗೆ 
ಹೆಚ್ಚಾಗಿರುವ ಗ್ರಾಹಕ ಬೆಲೆ ಸೂಚ್ಯಂಕದ ಆಧಾರದ ಮೇಲೆ ದಿನಾಂಕ 1-4-1998ರಿ೦ಂದ ಅನ್ವಯವಾಗುವಂತೆ ಪ್ರತಿ ದಿನಕ್ಕೆ ಪ್ರತಿ 
ಅಂಶಕ್ಕೆ ಐದು ಪೈಸೆಯಂತೆ ಜೀವನ ನಿರ್ವಹಣಾ ಭತ್ಯೆಯನ್ನು ಪಾವತಿಸಲು ಒಟ್ಟು ರೂ. 7.00 ಲಕ್ಷಗಳನ್ನು (ರೂಪಾಯಿ ಏಳು 
ಲಕ್ಷಗಳು ಮಾತ್ರ) ಪೂರಕ ವೆಚ್ಚದಡಿಯಲ್ಲಿ ಪಾವತಿಸಲು ಪುನರ್‌ ವಿನಿಯೋಗದ ಮೂಲಕ ಭರಿಸಲು ಆದೇಶಿಸಲಾಗಿದೆ. 

ಮೇಲಿನ ವೆಚ್ಚವನ್ನು ಲೆಕ್ಕಶೀರ್ಷಿಕೆ 2205-00-103-0-01 (ಯೋಜನೆ) 041-ವೆಚ್ಚಗಳ ಅಡಿಯಲ್ಲಿ ರೂ. 2.00 
ಲಕ್ಷಗಳನ್ನು ಹಾಗೂ 051-ಸಾಮಾನ್ಯ ವೆಚ್ಚಗಳ ಅಡಿಯಲ್ಲಿ ರೂ. 5.00 ಲಕ್ಷ (ಒಟ್ಟು ರೂ. 7.00 ಲಕ್ಷ) ಹಣವನ್ನು ಲೆಕ್ಕಶೀರ್ಷಿಕೆ 
2205-00-103-0-01 (ಯೋಜನೆ) 015-ಪೂರಕ ವೆಚ್ಚದಡಿಯಲ್ಲಿ ಪುನರ್‌ ವಿನಿಯೋಗದ ಮೂಲಕ ಭರಿಸತಕ್ಕದ್ದು. 

ಆಂತರಿಕ ಆರ್ಥಿಕ ಸಲಹೆಗಾರರು, ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ ರವರ 
ಟಿಪ್ಪಣಿ ಸಂಖ್ಯೆ: ಇಡಿ 989 ಐಎಫ್‌ (ಬಿಎ) 2008, ದಿನಾ೦ಕ 26-8-2008ರಲ್ಲಿ ಸಹಮತಿಯನ್ನು ಪಡೆದು ಹಾಗೂ ಆರ್ಥಿಕ 
ಇಲಾಖೆ ಆದೇಶ ಸಂಖ್ಯೆ ಎಫ್‌ಡಿ 1 ಟಎಫ್‌ಪಿ 96 ದಿನಾ೦ಕ 10-7-1997ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ 
ಪ್ರತ್ಯಾಯೋಜಿಸಿರುವ ಅಧಿಕಾರದ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1479 ಎಂ.ಕೆ. ಭರ್ಮರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ) 


೧೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ಭಾಗ-೧ 





ವಿಷಯ : ಶ್ರೀ ಜೆ.ಎನ್‌. ಶಾಮರಾವ್‌, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ (ಪ್ರಸ್ತುತ 
ವ್ಯವಸ್ಥಾಪಕರು, ಸುವರ್ಣ ಕರ್ನಾಟಕ ಘಟಕ) ಇವರು ಸರ್ಕಾರಿ ಸೇವೆಯಿಂದ ಸ್ವಯಂ ನಿವೃತ್ತಿ 
ಹೊಂದುವ ಬಗ್ಗೆ. 
ಓದಲಾಗಿದೆ: 1. ಶ್ರೀ ಜೆ.ಎನ್‌. ಶಾಮರಾವ್‌, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ 
ಮನವಿ ದಿನಾ೦ಕ 3-9-2007, 9-4-2008. 
2. ಶ್ರೀ ಜೆ.ಎನ್‌. ಶಾಮರಾವ್‌, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ 
ಮನವಿ ದಿನಾಂಕ 11-6-2008. 
3. ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು ರವರ ಪತ್ರ ಸಂಖ್ಯೆ: ಕಸನಿ:41: 
ಸಿಬ್ಬಂದಿ:2007-08, ದಿನಾಂಕ 1-1-2008 ಮತ್ತು ಮುಂದುವರಿದ ಪತ್ರವ್ಯವಹಾರ. 
ಪ್ರಸ್ತಾವನೆ : 
ಶ್ರೀ ಜೆ.ಎನ್‌. ಶಾಮರಾವ್‌, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ (ಪಸ್ತುತ ವ್ಯವಸ್ಥಾಪಕರು, 
ಸುವರ್ಣ ಕರ್ನಾಟಕ ಘಟಕ) ಕೇಂದ್ರ ಕಛೇರಿ, ಬೆಂಗಳೂರು ರವರು ಮೇಲೆ ಓದಲಾದ (1)ರ ತಮ್ಮ ಮನವಿಯಲ್ಲಿ ವೈಯಕ್ತಿಕ 
ಕಾರಣಗಳಿಂದಾಗಿ ದಿನಾಂಕ 1-3-2008ರಿಂದ ಅನ್ವಯವಾಗುವಂತೆ ಸ್ವಯಂ ನಿವೃತ್ತಿ ಹೊಂದಲು ಇಚ್ಚಿಸಿದ್ದು, ಕರ್ನಾಟಕ 
ನಾಗರೀಕ ಸೇವೆಗಳ ನಿಯಮ 285(1)(ಎ) ರಡಿಯಲ್ಲಿ ಸ್ವಯಂ ನಿವೃತ್ತಿ ಹೊಂದಲು ಸರ್ಕಾರದ ಅನುಮತಿ ಕೋರಿರುತ್ತಾರೆ. 
ತದನಂತರ ಮೇಲೆ ಓದಲಾದ (2)ರ ಮನವಿಯಲ್ಲಿ ದಿನಾಂಕ 1-10-2008ರಿ೦ದ ಜಾರಿಗೆ ಬರುವಂತೆ ಸ್ವಯಂ ನಿವೃತ್ತಿಯನ್ನು 
ಹೊಂದಲು ಕೋರಿಕೆ ಸಲ್ಲಿಸಿರುತ್ತಾರೆ. ಮೇಲೆ (3)ರಲ್ಲಿ ಓದಲಾದ ಪತ್ರದಲ್ಲಿ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. 
ಬೆ೦ಗಳೂರು ರವರು ಶ್ರೀ ಜೆ.ಎನ್‌. ಶಾಮರಾವ್‌ ರವರಿಗೆ ದಿನಾ೦ಕ 1-10-2008 ರಿ೦ದ ಜಾರಿಗೆ ಬರುವಂತೆ ಸ್ವಯಂ ನಿವೃತ್ತಿ 
ಹೊಂದಲು ಸರ್ಕಾರದ ಅನುಮತಿ ನೀಡುವಂತೆ ಕೊರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾಪ್ರ 2 ಕಸನಿ 2008 ಬೆ೦ಗಳೂರು, ದಿನಾಂಕ: 16ನೇ ಅಕ್ಟೋಬರ್‌ 2008. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಶ್ರೀ ಜೆ.ಎನ್‌. ಶಾಮರಾವ್‌, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆ (ಪ್ರಸ್ತುತ ವ್ಯವಸ್ಥಾಪಕರು, ಸುವರ್ಣ ಕರ್ನಾಟಕ ಘಟಕ) ಕೇಂದ್ರ ಕಛೇರಿ, ಬೆಂಗಳೂರು ರವರಿಗೆ ಕರ್ನಾಟಕ 
ನಾಗರೀಕ ಸೇವೆಗಳ ನಿಯಮ 285(1)(ಎ) ರಡಿಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ವಯಂ ನಿವೃತ್ತಿ ಹೊಂದಲು 
ಸರ್ಕಾರದ ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.1472 ಎಂ.ಕೆ. ಭರ್ಕರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ) 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಇ ಇ ಇ ಕಾವಿ ಇ 
ವಿಷಯ : ಇನ್ಸ್ಟಿಟ್ಯೂಟ್‌ ಆಫ್‌ ಬಯೋ ಇನ್‌ಫರ್‌ಮ್ಯಾಟಕ್ಸ್‌ ಆಂಡ್‌ ಅಫ್ಲೈಡ್‌ ಬಯೋಟೆಕ್ನಾಲಜಿ (1848) 
ಸಂಸ್ಥೆಗೆ 2008-09ನೇ ಸಾಲಿಗೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ - ಆದೇಶ ಹೊರಡಿಸುವ ಕುರಿತು. 
ಸರ್ಕಾರಿ ಆದೇಶ ಸಂಖ್ಯೆ ITD 24 MDA 2008, ದಿ: 12-6-2008. 
ಸರ್ಕಾರಿ ಆದೇಶ ಸಂಖ್ಯೆ: ITD 17 MDA 2008, ದಿ: 23-5-2008. 
ಸರ್ಕಾರಿ ಆದೇಶ ಸಂಖ್ಯೆ ITD 17 MDA 2008, ದಿ: 8-9-2008. 
ಐಬಿಎಬಿ ಸಂಸ್ಥೆಯ ನಿರ್ದೇಶಕರ ಪತ್ರದ ಸಂ: IBAB/Rent/Sept/2008, ದಿನಾ೦ಕ 6-10-2008. 


2 


WN 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ೧೦೭ 





ಪ್ರಸ್ತಾವನೆ : 

ಮೇಲೆ (1ರಲ್ಲಿ ಓದಲಾದ ಆದೇಶದಲ್ಲಿನ ಅನುಬಂಧದಲ್ಲಿ ಲೆಕ್ಕಶೀರ್ಷಿಕೆ 3451-11-090-2-01 ಮಾಹಿತಿ ತಂತ್ರಜ್ಞಾನ 
ಉನ್ನತೀಕರಣ ಮತ್ತು ಅಭಿವೃದ್ಧಿ -059 - ಇತರೆ ಖರ್ಚು, ಇದರಡಿಯಲ್ಲಿ 2008-09ನೇ ಸಾಲಿಗೆ ಒದಗಿಸಲಾಗಿರುವ ರೂ. 
600.00 ಲಕ್ಷಗಳ ಅನುದಾನದಲ್ಲಿ ಐಬಿಎಬಿ ಸಂಸ್ಥೆಯ ಬಾಡಿಗೆಗಾಗಿ (For extending Government support to the 
Institute of Bioinformatics and Applied Biotechnology (18/8), ರೂ. 96.00 ಲಕ್ಷಗಳನ್ನು ಹಂಚಿಕೆ ಮಾಡಲಾಗಿದೆ. 

ಸರ್ಕಾರವು ಇನ್ಸ್ಟಿಟ್ಯೂಟ್‌ ಆಫ್‌ ಬಯೋ ಇನ್‌ಫರ್‌ಮ್ಯಾಟಿಕ್ಸ್‌ ಆಂಡ್‌ ಅಫ್ಲೈಡ್‌ ಬಯೋಟೆಕ್ನಾಲಜಿ (18/8) 
ಸಂಸ್ಥೆಯ ಆವರಣಕ್ಕಾಗಿ (ಪ್ರಿಮಿಸಸ್‌) ಬಾಡಿಗೆಗೆ ಸಂಬಂಧಿಸಿದಂತೆ ಐ.ಟಿ.ಪಿ.ಎಲ್‌. ಸಂಸ್ಥೆಗೆ ನೀಡಲು ತ್ರೈಮಾಸಿಕ 
ಅನುದಾನಗಳನ್ನು ಮಾರ್ಚ್‌ 2006 ರಿಂದ ಆಗಿಂದಾಗ್ಗೆ ಬಿಡುಗಡೆ ಮಾಡುತ್ತಲಿದೆ. 

ಮೇಲೆ (2)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಫೆಬ್ರವರಿ 2008 ರ ಹೆಚ್ಚುವರಿ ಬಾಡಿಗೆ ಬಾಬ್ತು ರೂ. 2.5 
ಲಕ್ಷಗಳನ್ನು ಒಳಗೊಂಡಂತೆ ಮಾರ್ಚ್‌ - 2008 ರಿಂದ ಮೇ - 2008 ರವರೆಗಿನ ತ್ರೈಮಾಸಿಕ ಬಾಡಿಗೆಯ ಬಾಬ್ತು ರೂ. 
34.00 ಲಕ್ಷಗಳನ್ನು ಹಾಗೂ ಮೇಲೆ (3)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಜೂನ್‌-2008 ರಿಂದ ಆಗಸ್ಟ್‌ 2008 
ರವರೆಗಿನ ಬಾಡಿಗೆ ಬಾಬ್ತು ರು. 315 ಲಕ್ಷಗಳ ಅನುದಾನವನ್ನು ಐಬಿಎಬಿ ಸಂಸ್ಥೆಗೆ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. 

ಮೇಲೆ (4ರಲ್ಲಿ ಓದಲಾದ ಐಬಿಎಬಿ ಸಂಸ್ಥೆಯ ನಿರ್ದೇಶಕರ ಪತ್ರದಲ್ಲಿ ಐಬಿಎಬಿ ಸಂಸ್ಥೆಯ ಆವರಣಕ್ಕಾಗಿ 
ತ್ರೈಮಾಸಿಕ ಬದಲು ಪ್ರತಿ ತಿಂಗಳು ಬಾಡಿಗೆ ಪಾವತಿ ಮಾಡಬೇಕಾಗಿರುವುದರಿಂದ ಸೆಪ್ಟೆಂಬರ್‌-2008ರ ಬಾಡಿಗೆಯ ಬಾಬ್ತು 
ರೂ. 10.5 ಲಕ್ಷಗಳನ್ನು ಬಿಡುಗಡೆ ಮಾಡಲು ಕೋರಲಾಗಿದೆ. ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ 
ಸೆಪ್ಟೆಂಬರ್‌ ತಿ೦ಗಳ ಬಾಡಿಗೆ ಬಾಬ್ತು ರೂ. 10.5 ಲಕ್ಷಗಳ ಅನುದಾನವನ್ನು ಐಬಿಎಬಿ ಸಂಸ್ಥೆಗೆ ಬಿಡುಗಡೆ ಮಾಡಲು ನಿರ್ಧರಿಸಿ, 
ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಮಾತಂಇ 17 ಅಚವಿ 2008, ಬೆಂಗಳೂರು, ದಿನಾಂಕ: 30ನೇ ಅಕ್ಟೋಬರ್‌ 2008. 

ಪ್ರಸ್ತಾವನೆಯಲ್ಲಿ ಹೇಳಿದ ಸಂದರ್ಭದಲ್ಲಿ ಐಬಿಎಬಿ ಆವರಣದ ಸೆಪ್ಟೆಂಬರ್‌-2008ರ ಬಾಡಿಗೆ ಬಾಬ್ತು ರೂ. 10.5 ಲಕ್ಷ 
(ಹತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಮಾತ್ರ) ಅನುದಾನವನ್ನು, ಐ.ಟಿ.ಪಿ.ಎಲ್‌. ಸಂಸ್ಥೆಗೆ ಪಾವತಿಸುವ ಸಂಬಂಧ 
ಐಬಿಎಬಿ ಸಂಸ್ಥೆಗೆ ವಿತರಿಸಲು, ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, ಇವರಿಗೆ ಬಿಡುಗಡೆ 
ಮಾಡಲು ಮಂಜೂರಾತಿ ನೀಡಿದೆ. 

ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ, 
ಇವರು ನಿರ್ದೇಶಕರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರ ಮೇಲು ಸಹಿ ಪಡೆದು 
ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾ ಮಾಡಿ ವಿತರಿಸತಕ್ಕದ್ದು. 

ಈ ವೆಚ್ಚವನ್ನು ಲೆಕ್ಕಶೀರ್ಷಿಕೆ '3451-00-090-2-01 ಮಾಹಿತಿ ತಂತ್ರಜ್ಞಾನದ ಉನ್ನತೀಕರಣ ಮತ್ತು ಅಭಿವೃದ್ಧಿ- 
059-ಇತರೆ ವೆಚ್ಚ (ಯೋಜನೆ)' ಇದರ ಅಡಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಒದಗಿಸಿರುವ ಅನುದಾನದಿಂದ ಭರಿಸತಕ್ಕದ್ದು. 

ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, ಇವರು ಅನುದಾನದ ಬಳಕೆಯ ಬಗ್ಗೆ 
ನಿರ್ದೇಶಕರು, ಐಬಿಎಬಿ ಸಂಸ್ಥೆ, ಇವರಿಂದ ಉಪಯೋಗಿತಾ ದೃಢೀಕರಣ ಪತ್ರವನ್ನು ವೆಚ್ಚ ಮಾಡಿದ ಅನುದಾನದ ವಿವರಗಳ 
ಜೊತೆಗೆ ಪಡೆದು ಈ ಆಥಿಕ ವರ್ಷದೊಳಗಾಗಿ ಸರ್ಕಾರಕ್ಕೆ ಒದಗಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 2008, ದಿನಾ೦ಕ 16-5-2008ರನ್ವಯ ಆರ್ಥಿಕ 
ಇಲಾಖೆಯ ಸಹಮತಿಯನ್ನು ಪರಿಭಾವಿಸಿ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.1505 ಎಂ.ವಿ. ಕೃಷ್ಣಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


೧೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ಭಾಗ-೧ 





ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : ಹಾವೇರಿಯಲ್ಲಿ ಹುತಾತ್ಮ ಮೈಲಾರ ಮಹಾದೇವಪ್ಪನವರ ಸ್ಮಾರಕದ ಅಭಿವೃದ್ಧಿಗೆ ಹಾಗೂ ಸಾಂಸ್ಕೃತಿಕ 
ಭವನ ನಿರ್ಮಾಣ ಮಾಡಲು ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಸಂಕಇ 17 ವೀಸೌನಿ 2000 ದಿನಾಂಕ 3-3-2000. 
2. ಸರ್ಕಾರಿ ಆದೇಶ ಸಂಖ್ಯೆ: ಸಂಕಇ 1 ವೀಸೌನಿ 2003, ದಿನಾಂಕ 19-3-2003. 
3. ಸರ್ಕಾರಿ ಆದೇಶ ಸಂಖ್ಯೆ: ಸಂಕಇ 7 ವೀಸೌನಿ 2004, ದಿನಾಂಕ 6-1-2005. 
4. ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು ರವರ ಪತ್ರ ಸಂಖ್ಯೆ: ಕಸನಿ/56/ 
ವೀರಸೌ/2001-02, ದಿನಾ೦ಕ 17-7-2008 ಮತ್ತು 28-8-2008. 
ಪ್ರಸ್ತಾವನೆ : 


ಮೇಲೆ ಕ್ರಮ ಸಂಖ್ಯೆ (1) (2) ಮತ್ತು (3ರಲ್ಲಿ ಓದಲಾದ ಸರ್ಕಾರದ ಆದೇಶಗಳಲ್ಲಿ ಹುತಾತ್ಮ ಮೈಲಾರ 
ಮಹಾದೇವಪ್ಪನವರ ಸಮಾಧಿ ಬಳಿ ವೀರಸೌಧ ನಿರ್ಮಿಸಲು ಒಟ್ಟು ರೂ. 15.00 ಲಕ್ಷಗಳನ್ನು ಜಿಲ್ಲಾಧಿಕಾರಿ, ಹಾವೇರಿ ಜಿಲ್ಲೆ 
ರವರಿಗೆ ಈಗಾಗಲೇ ಬಿಡುಗಡೆ ಮಾಡಲಾಗಿರುತ್ತದೆ. ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು ರವರು 
ಮೇಲೆ ಕ್ರಮ ಸಂಖ್ಯೆ (4)ರಲ್ಲಿ ಓದಲಾದ ಪತ್ರದಲ್ಲಿ ಜಿಲ್ಲಾಧಿಕಾರಿ, ಹಾವೇರಿ ಜಿಲ್ಲೆ ಇವರು ಹಾವೇರಿಯಲ್ಲಿ ಈಗಾಗಲೇ 
ನಿರ್ಮಿಸಿರುವ ಹುತಾತ್ಮ ಮೈಲಾರ ಮಹಾದೇವಪ್ಪನವರ ವೀರಸೌಧದ ಬಳಿ ಸಾಂಸ್ಕೃತಿಕ ಭವನ ನಿರ್ಮಾಣ, ಅದರ 
ಅಲಂಕಾರಿಕ ಕೆಲಸ, ಶಬ್ಧ ನಿಯಂತ್ರಣದ ವ್ಯವಸ್ಥೆ ಹಾಗೂ ಆಸನಗಳ ವ್ಯವಸ್ಥೆ, ಆವರಣದ ಶೀಲಾನ್ಯಾಸದಲ್ಲಿರುವ ಹಳ್ಳಕ್ಕೆ 
ರಕ್ಷಣಾಗೋಡೆ, ಆವರಣದ ಗೋಡೆಗಳನ್ನು ನಿರ್ಮಿಸಲು ಉದ್ದೇಶಿಸಿರುವುದಾಗಿಯೂ, ಆವರಣದ ಲ್ಯಾಂಡ್‌ಸ್ಟೇಪಿಂಗ್‌, 
ಫೌಂಟೇನ್‌, ಘುಟ್‌ಪಾತ್‌ ಇತ್ಯಾದಿ ಕಾಮಗಾರಿಗಳಿಗಾಗಿ ನೀಲಿ ನಕ್ಷೆಯನ್ನು ಸಿದ್ದಪಡಿಸಿ ರೂ. 1,08,50,000/-ಗಳ 
ಅನುದಾನವನ್ನು ಮಂಜೂರು ಮಾಡುವಂತೆ ಕೋರುತ್ತಾರೆಂದು ತಿಳಿಸಿರುತ್ತಾರೆ. ಮೇಲಿನ ಉದ್ದೇಶಕ್ಕಾಗಿ ರೂ. 75.00 
ಲಕ್ಷಗಳನ್ನು ಜಿಲ್ಲಾಧಿಕಾರಿ, ಹಾವೇರಿ ಜಿಲ್ಲೆ ರವರಿಗೆ ಬಿಡುಗಡೆ ಮಾಡಲು ಸರ್ಕಾರದ ಆದೇಶವನ್ನು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಮುಂದಿನಂತೆ ಆದೇಶಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 28 ಸ್ಮಾಪ್ರನಿ 2008, ಬೆಂಗಳೂರು, ದಿನಾಂಕ: 14ನೇ ಅಕ್ಟೋಬರ್‌ 2008. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಹಾವೇರಿಯಲ್ಲಿ ಈಗಾಗಲೇ ನಿರ್ಮಿಸಿರುವ ಹುತಾತ್ಮ ಮೈಲಾರ 
ಮಹಾದೇವಪ್ಪನವರ ವೀರಸೌಧದ ಬಳಿ ಸಾಂಸ್ಕೃತಿಕ ಭವನ ನಿರ್ಮಾಣ, ಅದರ ಅಲಂಕಾರಿಕ ಕೆಲಸ, ಶಬ್ದ ನಿಯಂತ್ರಣದ 
ವ್ಯವಸ್ಥೆ ಹಾಗೂ ಆಸನಗಳ ವ್ಯವಸ್ಥೆ, ಆವರಣದ ಶಿಲಾನ್ಯಾಸದಲ್ಲಿರುವ ಹಳ್ಳಕ್ಕೆ ರಕ್ಷಣಾ ಗೋಡೆ, ಆವರಣದ ಗೋಡೆಗಳನ್ನು 
ನಿರ್ಮಿಸಲು, ಆವರಣದ ಲ್ಯಾಂಡ್‌ಸ್ಕೇಪಿ೦ಗ್‌, ಫೌಂಟೇನ್‌, ಘುಟ್‌ಪಾತ್‌ ಇತ್ಯಾದಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ರೂ. 
75.00 ಲಕ್ಷಗಳನ್ನು (ರೂಪಾಯಿ ಎಪ್ಪತ್ತೈದು ಲಕ್ಷಗಳು ಮಾತ್ರ) ಜಿಲ್ಲಾಧಿಕಾರಿಗಳು, ಹಾವೇರಿ ಜಿಲ್ಲೆ ರವರಿಗೆ ಬಿಡುಗಡೆ 
ಮಾಡಲು ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರವರಿಗೆ ಕೆಳಕಂಡ ಷರತ್ತಿಗೆ ಒಳಪಟ್ಟು ಈ ಮೂಲಕ ಸರ್ಕಾರದ 
ಮಂಜೂರಾತಿ ನೀಡಲಾಗಿದೆ. 
1. ಕಾಮಗಾರಿಗಳನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕ ಕಾಯ್ದೆ ಹಾಗೂ 
ನಿಯಮಗಳನ್ನು ಅನುಸರಿಸಿ ನಿರ್ವಹಿಸತಕ್ಕದ್ದು. 
2. ಬಿಡುಗಡೆ ಮಾಡಲಾದ ಅನುದಾನವನ್ನು ಯಾವ ಉದ್ದೇಶಕ್ಕೆ ಬಿಡುಗಡೆ ಮಾಡಿದೆಯೋ ಅದೇ ಉದ್ದೇಶಕ್ಕೆ 
ಬಳಸತಕ್ಕದ್ದು. 
3. ಹಣ ಬಳಕೆ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. 
ಈ ವೆಚ್ಚವನ್ನು ಲೆಕ್ಕಶೀರ್ಷಿಕೆ 2205-00-102-4-31-059 (ಯೋಜನೆ) ಅಡಿಯಲ್ಲಿ ಭರಿಸತಕ್ಕದ್ದು. 
ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರು, ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ 
ಇಲಾಖೆ ರವರ ಟಿಪ್ಪಣಿ ಸಂಖ್ಯೆ: ಇಡಿ 151 ಐಎಫ್‌ (ಬಿಎ) 2008, ದಿನಾ೦ಕ 25-9-2008ರಲ್ಲಿ ನೀಡಿರುವ ಸಹಮತಿಯ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ೧೦೯ 





ಮೇರೆಗೆ ಹಾಗೂ ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 96 ದಿನಾ೦ಕ 10-7-96ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ಪ್ರದತ್ತವಾದ ಅಧಿಕಾರದ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.1473 ಎಂ.ಕೆ. ಭರ್ಮರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ) 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ವಿಷಯ : ಶ್ರೀಮತಿ ಜುಬೇರಿಯಾ ಬೇಗಂ, ನೋಟರಿ, ಬೆಂಗಳೂರು (ನಗರ) ಇವರ ಹೆಸರನ್ನು ನೋಟರಿ 

ರಿಜಿಸ್ಪರ್‌ನಿಂದ ತೆಗೆಯುವ ಬಗ್ಗೆ. 

ಓದಲಾಗಿದೆ: 1. ಪತ್ರ ಸಂಖ್ಯೆ: ರಾಚುಆ:5:ಇಯುಬಿ:2003, ದಿನಾಂಕ 13-10-2003, ಅಧೀನ ಕಾರ್ಯದರ್ಶಿ 

(ಪ್ರಭಾರ), ರಾಜ್ಯ ಚುನಾವಣಾ ಆಯೋಗ, ಬೆ೦ಗಳೂರು. 

2. ಸರ್ಕಾರದ ಪತ್ರ ಸಂಖ್ಯೆ ಲಾ 122 ಎಲ್‌ಸಿಎಲ್‌ 2003, ದಿನಾಂಕ 6-1-2004 ಮತ್ತು ಲಾ 128 
ಎಲ್‌ಸಿಎಲ್‌ 2005 ದಿನಾಂಕ 22-11-2005. 

3. ಪತ್ರ ಸಂಖ್ಯೆ ಎಡಿಎಂ.! (ಬಿ) 298/2006, ದಿನಾಂಕ 19-12-2006 ರಿಜಿಸ್ಟಾರ್‌, ಸಿಟಿ ಸಿಎಲ್‌ 
ನ್ಯಾಯಾಲಯ, ಬೆಂಗಳೂರುರವರಿಂದ. 

4. ಸರ್ಕಾರದ ಪತ್ರ ಸಂಖ್ಯೆ: ಲಾ 06 ಎಲ್‌ಸಿಎಲ್‌ 2007, ದಿನಾಂಕ 17-1-2007 ಮತ್ತು ಜ್ಞಾಪನ ಪತ್ರ 
12-6-2007. 

5. ಪತ್ರ ಸಂಖ್ಯೆ: ಸಿಸಿಸಿ/ಎಡಿಎಂ-!। (ಬಿ) 297/2007, ದಿನಾಂಕ 27-12-2007 ಪ್ರಧಾನ ಸಿಟಿ ಸಿವಿಲ್‌ 
ಮತ್ತು ಸತ್ರ ನ್ಯಾಯಾಧೀಶರು, ಬೆ೦ಗಳೂರು. 

6. ಸರ್ಕಾರದ ಟಿಪ್ಪಣಿ ಸಂಖ್ಯೆ; ಲಾ 128 ಎಲ್‌ಸಿಎಲ್‌ 2005, ದಿನಾಂಕ 11-2-2008 ಮತ್ತು ಪತ್ರ 
ದಿನಾಂಕ 26-4-2008. 

ಪ್ರಸ್ತಾವನೆ : 

ಮೇಲೆ (1ರಲ್ಲಿ ಓದಲಾದ ದಿನಾಂಕ 28-11-2008ರ ಪತ್ರದಲ್ಲಿ ರಾಜ್ಯ ಚುನಾವಣಾ ಆಯೋಗ, ಬೆಂಗಳೂರು 
ಇವರು ಶ್ರೀಮತಿ ಜುಬೇರಿಯಾ ಬೇಗಂ. ನೋಟರಿ ಬೆಂಗಳೂರು ಇವರು ಧೃಢೀಕರಿಸಿದ ಪ್ರಮಾಣ ಪತ್ರದಲ್ಲಿ 
ನ್ಯೂನತೆಗಳಿರುವುದನ್ನು ಗುರುತಿಸಿ ಅವರು ಕರ್ತವ್ಯ ಲೋಪವೆಸಗಿರುವುದರಿಂದ ಅವರ ವಿರುದ್ಧ ಕಾನೂನು ಕ್ರಮ 
ಕೈಗೊಳ್ಳುವಂತೆ ಕೋರಿರುತ್ತಾರೆ. 

ಆ ಮೇರೆಗೆ ಮೇಲೆ (2)ರಲ್ಲಿ ಓದಲಾದ ದಿನಾಂಕ 6-1-2004 ಮತ್ತು 19/22-11-2005ರ ಪತ್ರದಲ್ಲಿ 
ಮತಿ ಜುಬೇರಿಯಾ ಬೇಗಂ, ನೋಟರಿ, ಬೆಂಗಳೂರು (ನಗರ) ಇವರಿಂದ ನೋಟರಿ ನಿಯಮಾನುಸಾರ ಲಿಖಿತ ಹೇಳಿಕೆ 
ಲ್ಲಿಸುವಂತೆ ಕೋರಲಾಗಿತ್ತು. ಮತ್ತು ದಿನಾಂಕ 19/22-11-2005ರ ಸದರಿ ಪತ್ರದ ಪ್ರತಿಯನ್ನು ಪೂರಕ ದಾಖಲೆಗಳ ಸಹಿತ 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬೆ೦ಗಳೂರುರವರಿಗೂ ಕಳುಹಿಸಿ, ನೋಟರಿಯವರ ವಿವರಣೆ ಪಡೆದು, 
ಸರಿಶೀಲಿಸಿ ವಿಚಾರಣಾ ವರದಿಯನ್ನು ಕಳುಹಿಸಿಕೊಡುವಂತೆ ಸಹಾ ಕೋರಲಾಗಿತ್ತು. 

ಈ ಮಧ್ಯೆ ರಿಜಿಸ್ಟಾರ್‌, ನಗರ ಸಿವಿಲ್‌ ಮತ್ತು ಸತ್ರ ನ್ಯಾಯಾಲಯ, ಬೆಂಗಳೂರುರವರು ದಿನಾಂಕ 19-12-2006ರ 
ಉಲ್ಲೇಖಿತ(3)ರ ಪತ್ರದೊಂದಿಗೆ ನೋಟರಿಯವರು ದಿನಾಂಕ 3-12-2006 ರಿಂದ ನೋಟರಿ ಪ್ರಮಾಣ ಪತ್ರ ನವೀಕರಣಕ್ಕಾಗಿ 
ಸಲ್ಲಿಸಿರುವ ಮನವಿಯನ್ನು ಕಳುಹಿಸಿ, ಇವರ ವಿರುದ್ಧ ಉಲ್ಲೇಖಿತ (2)ರ ದಿನಾಂಕ 22-11-2005ರ ಪತ್ರದನ್ವಯ 
ಆರಂಭಿಸಿರುವ ವಿಚಾರಣೆಯು ಬಾಕಿಯಿರುವುದಾಗಿ ತಿಳಿಸಿದ್ದರು. 

ದಿನಾಂಕ 19/22-11-05ರ ಪತ್ರಕ್ಕೆ ಶ್ರೀಮತಿ ಜುಬೇರಿಯಾ ಬೇಗಂ, ನೋಟರಿ ಇವರು ಯಾವುದೇ ಲಿಖಿತ ಉತ್ತರ 
ನೀಡದೆ ಅವರ ವೃತ್ತಿ ಪ್ರಮಾಣ ಪತ್ರವನ್ನು ನವೀಕರಿಸುವಂತೆ ಕೋರಿದ್ದರಿಂದ ಮತ್ತು ಇವರ ವಿರುದ್ಧದ ವಿಚಾರಣಾ ವರದಿ 


(೮ 


Le ೬ 


¢ 


೧೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ಭಾಗ-೧ 





ಬಾಕಿಯಿದ್ದ ಕಾರಣ ಮೇಲೆ (4)ರಲ್ಲಿ ಓದಲಾದ ದಿನಾಂಕ 17-1-2007ರ ಪತ್ರದಲ್ಲಿ ಪ್ರಧಾನ ಸಿಟಿ ಸಿವಿಲ್‌ ಮತ್ತು ಸತ್ರ 
ನ್ಯಾಯಾಧೀಶರು, ಬೆ೦ಗಳೂರು (ನಗರ) ಇವರನ್ನು ನೋಟರಿಯವರು ವೃತ್ತಿ ಪ್ರಮಾಣ ಪತ್ರದ ಅವಧಿ ದಿನಾಂಕ 
3-12-2006ಕ್ಕೆ ಅಂತ್ಯಗೊಂಡ ನಂತರವೂ ಅವರು ನೋಟರಿ ಕರ್ತವ್ಯ ನಿರ್ವಹಿಸಿರುವರೆ/ನಿರ್ವಹಿಸುತ್ತಿದ್ದಾರೆಯೇ? ಎಂಬ ಬಗ್ಗೆ 
ಮಾಹಿತಿಯೊಂದಿಗೆ ಸದರಿ ನೋಟರಿಯವರ ವಿರುದ್ಧ ಬಾಕಿಯಿರುವ ವಿಚಾರಣಾ ವರದಿಯನ್ನು ಸಲ್ಲಿಸುವಂತೆ ಕೋರಲಾಗಿತ್ತು. 

ಪ್ರಧಾನ ಸಿಟಿ ಸಿವಿಲ್‌ ಮತ್ತು ಸತ್ರ ನ್ಯಾಯಾಧೀಶರು, ಬೆಂಗಳೂರು (ನಗರ) ಇವರು ಮೇಲೆ (5)ರಲ್ಲಿ ಓದಲಾದ 
ದಿನಾಂಕ 27-12-2007ರ ಪತ್ರದೊಂದಿಗೆ ಶ್ರೀಮತಿ ಜುಬೇರಿಯಾ ಬೇಗಂ, ನೋಟರಿ, ಬೆಂಗಳೂರು ಇವರಿಗೆ ಸಂಬಂಧಿಸಿದ 
ವಿಚಾರಣಾ ವರದಿಯನ್ನು ಸಲ್ಲಿಸಿರುತ್ತಾರೆ. ಸದರಿ ವಿಚಾರಣಾ ವರದಿಯಲ್ಲಿ ನೋಟರಿ ನಿಯಮ 11ರಲ್ಲಿ ಸ್ಪಷ್ಟಪಡಿಸಿರುವಂತೆ 
ಉಲ್ಲೇಖಿತ (10ರಲ್ಲಿ ತಿಳಿಸಿರುವ ಪ್ರಮಾಣ ಪತ್ರಗಳನ್ನು ದೃಢೀಕರಿಸಿರುವ ಬಗ್ಗೆ ವಿವರಗಳನ್ನು ನೋಟರಿ ರಿಜಿಸ್ಪರ್‌ನಲ್ಲಿ 
ನಮೂದಿಸಿರುವುದಿಲ್ಲ. ಇದರಿಂದ ನೋಟರಿಯವರು ನೋಟರಿ ನಿಯಮಾವಳಿಗಳನ್ನು ಉಲ್ಲಂಘಿಸಿರುವುದಾಗಿ ತಿಳಿಸಿರುತ್ತಾರೆ. 
ಆ ಬಗ್ಗೆ ವಿಚಾರಣಾ ವರದಿಯನ್ನು ನೋಟರಿಯವರಿಗೆ ಉಲ್ಲೇಖಿತ (6)ರ ಟಿಪ್ಪಣಿ ದಿನಾಂಕ 11-2-2008ರಲ್ಲಿ ಕಳುಹಿಸಿ 
ವರದಿ ಬಗ್ಗೆ ಲಿಖಿತ ಹೇಳಿಕೆ ಏನಾದರೂ ಇದ್ದಲ್ಲಿ ಸಲ್ಲಿಸುವಂತೆ ಕೋರಲಾಗಿತ್ತು ಮತ್ತು ನೋಟರಿ ನಿಯಮ 13(12)ರ ಪ್ರಕಾರ 
ಕ್ರಮವಹಿಸುವ ಕುರಿತು ದಿನಾಂಕ 26-4-2008ರ ಪತ್ರದಲ್ಲಿ ಜ್ಞಾಪಿಸಲಾಗಿತ್ತು. 

ಆದರೆ ಸದರಿ ಟಿಪ್ಪಣಿ ಹಾಗೂ ಪತ್ರಕ್ಕೆ ಬಹಳಷ್ಟು ಕಾಲಾವಕಾಶ ನೀಡಿದರೂ ಸಹಾ ಶ್ರೀಮತಿ ಜುಬೇರಿಯಾ ಬೇಗಂ, 
ನೋಟರಿ, ಬೆಂಗಳೂರು (ನಗರ) ಇವರಿಂದ ಯಾವುದೇ ಲಿಖಿತ ವಿವರಣೆಯಾಗಲಿ ಖುದ್ದು ಹೇಳಿಕೆಯನ್ನಾಗಲಿ 
ನೀಡಿರುವುದಿಲ್ಲ. ಆದರೆ, ದಿನಾಂಕ 3-12-2006 ರಿಂದ ನೋಟರಿ ಕರ್ತವ್ಯ ನಿರ್ವಹಿಸಿರುವುದಿಲ್ಲವೆಂದು, ಅನಾರೋಗ್ಯ 
ನಿಮಿತ್ತ ನೋಟರಿ ನವೀಕರಣ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲವೆಂದು ದಿನಾಂಕ 11-2-2008ರ ಪತ್ರದಲ್ಲಿ ತಿಳಿಸಿದ್ದಾರೆ. 

ಈ ಹಿನ್ನೆಲೆಯಲ್ಲಿ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಲಾ 128 ಎಲ್‌ಸಿಎಲ್‌ 2005, ಬೆಂಗಳೂರು, ದಿನಾಂಕ: 23ನೇ ಅಕ್ಟೋಬರ್‌ 2008. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಶ್ರೀಮತಿ ಜುಬೇರಿಯಾ ಬೇಗಂ, ನೋಟರಿ, ಬೆಂಗಳೂರು 
(ನಗರ) ಇವರ ಹೆಸರನ್ನು ನೋಟರಿ ಕಾಯ್ದೆ ಕಲಂ 10(ಸಿ) ಮತ್ತು ನಿಯಮ 13(12)(0)() ರೀತ್ಯ ನೋಟರಿ ರಿಜಿಸ್ಟರ್‌ನಿಂದ 
ಶಾಶ್ವತವಾಗಿ ತೆಗೆದುಹಾಕಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.1534 ಶಕುಂತಲಾ ಹೆಚ್‌.ಆರ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-2). 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ವಿಷಯ : ಶ್ರೀಮತಿ ಭಾಗ್ಯಕುಮಾರಿ, ನೋಟರಿ, ಬೆಂಗಳೂರು (ನಗರ) ಇವರ ಹೆಸರನ್ನು ನೋಟರಿ ರಿಜಿಸ್ಪರ್‌ನಿಂದ 
ತೆಗೆಯುವ ಬಗ್ಗೆ. 
ಓದಲಾಗಿದೆ: 1. ಪತ್ರ ಸಂಖ್ಯೆ 26:ಪಿಒಎಲ್‌:ನೋಟರಿ/1998, ದಿನಾಂಕ 27-9-2004, ರಿಜನಲ್‌ ಪಾಸ್‌ಪೋರ್ಟ್‌ 
ಆಫೀಸರ್‌, ಬೆ೦ಗಳೂರು. 
2. ಕಾರಣ ಕೇಳುವ ನೋಟೀಸ್‌ ಸಂಖ್ಯೆ ಲಾ 97 ಎಲ್‌ಸಿಎಲ್‌ 2004, ದಿನಾಂಕ 12-10-2004 ಹಾಗೂ 
ದಿನಾಂಕ 3-3-2005ರ ಜ್ಞಾಪಕ ಪತ್ರ. 
3. ಶ್ರೀಮತಿ ಎನ್‌. ಭಾಗ್ಯಕುಮಾರಿ, ನೋಟರಿ, ಬೆ೦ಗಳೂರು (ನಗರ) ಇವರ ಲಿಖಿತ ಹೇಳಿಕೆ ದಿನಾಂಕ 
17-3-2005. 
4. ಸರ್ಕಾರದ ಪತ್ರ ಸಂಖ್ಯೆ ಲಾ 97 ಎಲ್‌ಸಿಎಲ್‌ 2004 ದಿನಾಂಕ 29-6-2005ರ ಮತ್ತು ಜ್ಞಾಪಕ 
ಪತ್ರ ದಿನಾಂಕ 3-8-2005. 
5. ವಿಚಾರಣಾ ವರದಿ ಪತ್ರ ಸಂಖ್ಯೆ ಡಿಪಿಎಸ್‌ (ಸಿಸಿಸಿ) 73/2006, ದಿನಾ೦ಕ 25-11-2006ರ ಪ್ರಧಾನ 
ಸಿಟಿ ಸಿವಿಲ್‌ ಮತ್ತು ಸತ್ರ ನ್ಯಾಯಾಧೀಶರು, ಬೆಂಗಳೂರು ರವರಿಂದ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ೧೧೧ 





6. ಸರ್ಕಾರದ ಪತ್ರ ಸಂಖ್ಯೆ ಲಾ 97 ಎಲ್‌ಸಿಎಲ್‌ 2004, ದಿನಾಂಕ 2-5-2007 ಹಾಗೂ ಜ್ಞಾಪಕ ಪತ್ರ 
ದಿನಾಂಕ 28-7-2007, ಅರೆ ಸರ್ಕಾರಿ ಪತ್ರ ದಿನಾಂಕ 28-11-2007, 8-1-2008 ಮತ್ತು 
21-5-2008. 

7. ವಿಚಾರಣಾ ವರದಿ ಪತ್ರ ಸಂಖ್ಯೆ ಎಡಿಬಿ-1(8)/137/2008, ದಿನಾಂಕ 26ನೇ ಜೂನ್‌ 2008ರ 
ಪ್ರಧಾನ ಸಿಟಿ ಸಿವಿಲ್‌ ಮತ್ತು ಸತ್ರ ನ್ಯಾಯಾಧೀಶರು, ಬೆಂಗಳೂರು ರವರಿಂದ. 

8. ಲಾ 97 ಎಲ್‌ಸಿಎಲ್‌ 2004, ದಿನಾಂಕ 28-7-2008ರ ಕಾರಣ ಕೇಳುವ ನೋಟೀಸ್‌. 

9. ಶ್ರೀಮತಿ ಎನ್‌. ಭಾಗ್ಯಕುಮಾರಿ ಇವರ ಲಿಖಿತ ಹೇಳಿಕೆ ದಿನಾಂಕ 1-8-2008. 

ಪ್ರಸ್ತಾವನೆ : 

ಮೇಲೆ (1ರಲ್ಲಿ ಓದಲಾದ ದಿನಾಂಕ 27-9-2004ರ ಪತ್ರದಲ್ಲಿ ರಿಜನಲ್‌ ಪಾಸ್‌ಪೋರ್ಟ್‌ ಆಫೀಸರ್‌, ರೀಜನಲ್‌ 
ಪಾಸ್‌ಪೋರ್ಟ್‌ ಕಚೇರಿ, ಬೆಂಗಳೂರು ಇವರು ಶ್ರೀಮತಿ ಎನ್‌. ಭಾಗ್ಯಕುಮಾರಿ, ನೋಟರಿ, ಬೆಂಗಳೂರು (ನಗರ) ಇವರು 
ಶಪಥೀಕರಣ ಪ್ರಮಾಣ ಪತ್ರಗಳಲ್ಲಿ ಪ್ರಮಾಣಕಾರನ (6900೧601) ಸಹಿ ಇಲ್ಲದೆ ಇದ್ದರೂ ಅವುಗಳಲ್ಲಿ ಮೇಲು ರುಜು ಮಾಡಿ 
ಧೃಢೀಕರಿಸಿದ್ದ ಪ್ರಮಾಣ ಪತ್ರದ ಪ್ರತಿಯನ್ನು ಕಳುಹಿಸಿ ಇಂತಹ ಹಲವಾರು ಪ್ರಕರಣಗಳು ಮಧ್ಯವರ್ತಿಗಳ ಮೂಲಕ 
ಪಾಸ್‌ಪೋರ್ಟ್‌ ಕಛೇರಿಗೆ ಬರುತ್ತಿದ್ದು ಆ ಬಗ್ಗೆ ಪರಿಶೀಲಿಸಿ ಅವರ ವಿರುದ್ಧ ಕಾನೂನು ಕ್ರಮಕೈಗೊಳ್ಳುವಂತೆ ಕೋರಿರುತ್ತಾರೆ. 

ಆ ಮೇರೆಗೆ ಮೇಲೆ (2)ರಲ್ಲಿ ಓದಲಾದ ದಿನಾಂಕ 12-10-2004ರ ಕಾರಣ ಕೇಳುವ ಪತ್ರವನ್ನು 
ಶ್ರೀಮತಿ ಎನ್‌. ಭಾಗ್ಯಕುಮಾರಿ, ನೋಟರಿ, ಬೆಂಗಳೂರು (ನಗರ) ಇವರಿಗೆ ಕಳುಹಿಸಿ 15 ದಿನದಲ್ಲಿ ಲಿಖಿತ ಹೇಳಿಕೆ 
ಸಲ್ಲಿಸುವಂತೆ ಕೋರಲಾಗಿತ್ತು ಮತ್ತು ದಿನಾಂಕ 3-3-2005ರಂದು ಜ್ಞಾಪಿಸಲಾಗಿತ್ತು. 

ಸದರಿ ಕಾರಣ ಕೇಳುವ ನೋಟೀಸ್‌ಗೆ ಮೇಲೆ (3)ರಲ್ಲಿ ಓದಲಾದ ದಿನಾಂಕ 17-3-2005 ಪತ್ರದಲ್ಲಿ 
ಶ್ರೀಮತಿ ಎನ್‌. ಭಾಗ್ಯಕುಮಾರಿ, ನೋಟರಿ ಇವರು ತಮ್ಮ ಲಿಖಿತ ಹೇಳಿಕೆಯನ್ನು ಸಲ್ಲಿಸಿರುತ್ತಾರೆ. ಅದರಲ್ಲಿ ಪ್ರಮಾಣಕಾರನು 
ಸಹಿ ಮಾಡದೆ ಇದ್ದಲ್ಲಿ ಅದನ್ನು ಯಾವುದೇ ಸೌಲಭ್ಯಕ್ಕಾಗಿ ಅವರು ಬಳಸಲು ಬರುವುದಿಲ್ಲವಾದ್ದರಿಂದ ಆಪಾದನೆಯನ್ನು 
ಅಲ್ಲಗಳೆದು ಇದರಲ್ಲಿ ಯಾವುದೇ ತಪ್ಪನ್ನು ತಾವು ಮಾಡಿರುವುದಿಲ್ಲವೆಂದು ಸಮರ್ಥಿಸಿಕೊಂಡಿದ್ದಾರೆ. 

ಮೇಲೆ (4)ರಲ್ಲಿ ಓದಲಾದ ಸರ್ಕಾರದ ದಿನಾಂಕ 29-6-2005ರ ಪತ್ರದಲ್ಲಿ ರೀಜನಲ್‌ ಪಾಸ್‌ಪೋರ್ಟ್‌ ಆಫೀಸರ್‌ 
ಇವರ ದಿನಾಂಕ 27-9-2004ರ ಪತ್ರ, ನೋಟರಿಯವರು ದಿನಾಂಕ 10-3-2004ರಂದು ಧೃಡೀಕರಿಸಿರುವ ಅಫೀಡವಿಟ್‌ ಪ್ರತಿ 
ಹಾಗೂ ಸದರಿ ನೋಟರಿಯವರು ಸಲ್ಲಿಸಿರುವ ದಿನಾಂಕ 17-3-2005ರ ಲಿಖಿತ ಹೇಳಿಕೆಯನ್ನು ಪ್ರಧಾನ ನಗರ ಸಿವಿಲ್‌ ಮತ್ತು 
ಸತ್ರ ನ್ಯಾಯಾಧೀಶರು, ಬೆಂಗಳೂರು ಇವರಿಗೆ ಕಳುಹಿಸಿ ವಿಷಯದ ಬಗ್ಗೆ ಪರಿಶೀಲಿಸಿ ಅವರ ಅಭಿಪ್ರಾಯವನ್ನು ತಿಳಿಸುವಂತೆ 
ಕೊರಲಾಗಿತ್ತು. 

ಮೇಲೆ (5)ರಲ್ಲಿ ಓದಲಾದ ದಿನಾಂಕ 25-11-2006ರ ವಿಚಾರಣಾ ವರದಿಯಲ್ಲಿ ಪ್ರಧಾನ ಸಿಟಿ ಸಿವಿಲ್‌ ಮತ್ತು ಸತ್ರ 
ನ್ಯಾಯಾಧೀಶರು, ಬೆಂಗಳೂರು (ನಗರ) ಇವರು ದೂರುಗಳ ಬಗೆಗಿನ ಆಪಾದನೆಯನ್ನು ನೋಟರಿಯವರು ಅಲ್ಲಗಳೆದಿದ್ದು, 
ಅದಕ್ಕೆ ಸಂಬಂಧಿಸಿದ ಆಫಿಡವಿಟ್‌ನ ಮೂಲ ಪ್ರತಿ ಇಲ್ಲದೆ ಆಪಾದನೆ ಬಗ್ಗೆ ಆಪಾದಿತರು ತಪ್ಪು ಎಸಗಿರುವಿರೆಂದು ಪರಿಶೀಲಿಸಿ 
ವಿಚಾರಣೆ ನಡೆಸಲು ಸಾಧ್ಯವಾಗಿಲ್ಲವೆಂದು ತಿಳಿಸಿದ್ದರ ಮೇರೆಗೆ ಪುನಃ ಮೇಲೆ (6)ರಲ್ಲಿ ಓದಲಾದ ದಿನಾಂಕ 2-5-2007ರ 
ಸರ್ಕಾರಿ ಪತ್ರದೊಂದಿಗೆ ಮೂಲ ದಾಖಲಾತಿಗಳನ್ನು ಕಳುಹಿಸಿ ವಿಷಯದ ಬಗ್ಗೆ ಪರಿಶೀಲಿಸಿ, ವಿಚಾರಣಾ ವರದಿಯನ್ನು 
ಅಭಿಪ್ರಾಯದೊಂದಿಗೆ ಕಳುಹಿಸಿಕೊಡುವಂತೆ ಕೋರಲಾಗಿತ್ತು. ಮತ್ತು ದಿನಾಂಕ 28-7-2007, 28-11-2007, 8-1-2008 
ಮತ್ತು 21-5-2008ರ ಪತ್ರಗಳಲ್ಲಿ ಜ್ಞಾಪಿಸಲಾಗಿತ್ತು. 

ಪ್ರಧಾನ ಸಿಟಿ ಸಿವಿಲ್‌ ಮತ್ತು ಸತ್ರ ನ್ಯಾಯಾಧೀಶರು, ಬೆಂಗಳೂರು (ನಗರ) ಇವರು ಮೇಲೆ (7)ರಲ್ಲಿ ಓದಲಾದ 
ದಿನಾಂಕ 26-6-2008ರ ಪತ್ರದೊಂದಿಗೆ ಶ್ರೀಮತಿ ಎನ್‌. ಭಾಗ್ಯಕುಮಾರಿ, ನೋಟರಿ, ಬೆಂಗಳೂರು ಇವರಿಗೆ ಸಂಬಂಧಿಸಿದ 
ದಿನಾಂಕ 24-6-2008ರ ವಿಚಾರಣಾ ವರದಿಯನ್ನು ಸಲ್ಲಿಸಿರುತ್ತಾರೆ. ಸದರಿ ವಿಚಾರಣಾ ವರದಿಯಲ್ಲಿ ನೋಟರಿಯವರು 
ಮೂಲ ದಾಖಲೆಗಳನ್ನು ನೋಡಿದ ನಂತರ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಉದಾರ ತೀರ್ಮಾನ ತೆಗೆದುಕೊಳ್ಳುವಂತೆ 
ಕೋರಿದ್ದಾರೆ. ಇದರಿಂದ ನೋಟರಿಯವರು ಕರ್ತವ್ಯ ಲೋಪ ಎಸಗಿರುವುದು ಸಾಬೀತಾಗಿದೆ ಎಂದು ತಿಳಿಸಿ ಸೂಕ್ತ ಕ್ರಮ 
ವಹಿಸಲು ಶಿಫಾರಸ್ಸು ಮಾಡಿದ್ದಾರೆ. ಸದರಿ ವಿಚಾರಣಾ ವರದಿಯನ್ನು ಉಲ್ಲೇಖಿತ (8)ರ ಕಾರಣ ಕೇಳುವ ನೋಟೀಸು 
ದಿನಾಂಕ 28-7-2008ರಲ್ಲಿ ನೋಟರಿಯವರಿಗೆ ಕಳುಹಿಸಿ ಆಪಾದನೆ ಸಾಬೀತಾಗಿರುವುದರಿಂದ ಅಂತಿಮ ತೀರ್ಮಾನ 
ಕೈಗೊಳ್ಳುವ ಮುನ್ನ ವರದಿಯ ಬಗ್ಗೆ ಲಿಖಿತ ಹೇಳಿಕೆ ಏನಾದರೂ ಇದ್ದಲ್ಲಿ ಸಲ್ಲಿಸುವಂತೆ ತಿಳಿಸಲಾಗಿತ್ತು. 


೧೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೫, ೨೦೦೯ ಭಾಗ-೧ 


ಸದರಿ ಕಾರಣ ಕೇಳುವ ನೋಟೀಸ್‌ಗೆ ಶ್ರೀಮತಿ ಎನ್‌. ಭಾಗ್ಯಕುಮಾರಿ, ನೋಟರಿ, ಬೆಂಗಳೂರು (ನಗರ) ಇವರು 
ಮೇಲೆ (9)ರಲ್ಲಿ ಓದಲಾದ ದಿನಾಂಕ 1-8-2008ರ ಪತ್ರದಲ್ಲಿ ವೈಯಕ್ತಿಕ ಕಾರಣಗಳನ್ನು ನೀಡಿ ಆಗಿರುವ ಕರ್ತವ್ಯ ಲೋಪ 
ಮನ್ನಿಸಿ ತಿದ್ದಿಕೊಳ್ಳಲು ಮತ್ತೊಂದು ಅವಕಾಶ ನೀಡುವಂತೆ ಕೋರಿದ್ದಾರೆ. ಪಾಸ್‌ ಪೋರ್ಟ್‌ ಕಛೇರಿಯ ಪತ್ರದ ಆಪಾದನೆ, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ವರದಿ, ನೋಟರಿಯವರ ವಿವರಣೆಯನ್ನು ಪರಿಶೀಲಿಸಿ ಕರ್ತವ್ಯ ಲೋಪ 
ಸಾಬೀತಾಗಿದ್ದು, ಆ ಹಿನ್ನೆಲೆಯಲ್ಲಿ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಲಾ 97 ಎಲ್‌ಸಿಎಲ್‌ 2004, ಬೆಂಗಳೂರು, ದಿನಾಂಕ: 3ನೇ ನವೆಂಬರ್‌ 2008. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಶ್ರೀಮತಿ ಎನ್‌. ಭಾಗ್ಯಕುಮಾರಿ, ನೋಟರಿ, ಬೆ೦ಗಳೂರು (ನಗರ) 
ಇವರ ಹೆಸರನ್ನು ನೋಟರಿ ಕಾಯ್ದೆ ಕಲಂ 10ಸಿ) ಮತ್ತು ನಿಯಮ 13(12)(0)() ರೀತ್ಯ ನೋಟರಿ ರಿಜಿಸ್ಟರ್‌ನಿಂದ 
ಶಾಶ್ವತವಾಗಿ ತೆಗೆದುಹಾಕಲಾಗಿದೆ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.1533 ಶಕುಂತಲಾ ಹೆಚ್‌.ಆರ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-2), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀಮತಿ ಹೆಚ್‌.ಆರ್‌. ರೇಣುಕ, ಜ೦ಟಿ ಅಭಿಯೋಗ ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ 
ವ್ಯಾಜ್ಯಗಳ ಇಲಾಖೆ ಇವರ ಸ್ಥಾನಪನ್ನ ಅವಧಿಯನ್ನು ತೃಪ್ತಿಕರವೆಂದು ಘೋಷಿಸುವ ಕುರಿತು. 
ಉಲ್ಲೇಖ : ಸರ್ಕಾರದ ಅಧಿಸೂಚನೆ ನಂ. ಒಇ 280 ಪಿಪಿಇ 2006, ದಿನಾಂಕ 18-12-2006. 


ಮೇಲೆ ಓದಲಾದ ದಿನಾಂಕ 18-12-2006ರ ಅಧಿಸೂಚನೆಯಲ್ಲಿ ಶ್ರೀಮತಿ ಹೆಚ್‌.ಆರ್‌. ರೇಣುಕ, ಸರ್ಕಾರಿ 
ಅಭಿಯೋಜಕರು/ಅಭಿಯೋಗ ಉಪನಿರ್ದೇಶಕರು ಇವರಿಗೆ ಜಂಟಿ ಅಭಿಯೋಗ ನಿರ್ದೇಶಕರಾಗಿ ಸ್ಥಾನಪನ್ನ ಮೇಲೆ 
ಮುಂಬಡ್ತಿಯನ್ನು ನೀಡಲಾಗಿತ್ತು. 

ಸದರಿಯವರು, ಜಂಟಿ ಅಭಿಯೋಗ ನಿರ್ದೇಶಕರ ಹುದ್ದೆಗೆ ಬಡ್ಡಿ ಹೊಂದಿದ ನಂತರ, ಅಭಿಯೋಗ ಮತ್ತು ಸರ್ಕಾರಿ 
ವ್ಯಾಜ್ಯಗಳ ಇಲಾಖೆಯ ಕಛೇರಿಯಲ್ಲಿ ಖಾಲಿ ಇದ್ದ ಜಂಟಿ ಅಭಿಯೋಗ ನಿರ್ದೇಶಕರ ಹುದ್ದೆಗೆ ದಿನಾಂಕ 3-1-2007ರಂದು 
ಪೂರ್ವಾಹ್ನ ವರದಿ ಮಾಡಿಕೊಂಡಿರುತ್ತಾರೆ. ಸದರಿ ಅಧಿಕಾರಿಯವರಿಗೆ ಸಂಬಂಧಿಸಿದಂತೆ 2006-07 (ವಿಶೇಷ ವರದಿ) ಮತ್ತು 
2007-08ನೇ ಸಾಲಿನ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಯ ಪುನರಾವಲೋಕನ ಮಾಡಿರುವ ಪ್ರಾಧಿಕಾರವು ಮಾಡಿದ 
ಷರಾ ಪ್ರಕಾರ ಈ ಅಧಿಕಾರಿಯ ವಿರುದ್ಧ ಯಾವುದೇ ಪ್ರತಿಕೂಲ ಷರಾ ಮಾಡದೇ ಇರುವ ಪ್ರಯುಕ್ತ ಕರ್ನಾಟಕ ನಾಗರೀಕ 
ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 19(3)(ಸ) ಪ್ರಕಾರ ಸದರಿ ಅಧಿಕಾರಿಯ ಹುದ್ದೆಯ 
ಸ್ಥಾನಪನ್ನ ಅವಧಿಯನ್ನು ತೃಪ್ತಿಕರವಾಗಿದೆ ಎಂದು ಘೋಷಣೆ ಮಾಡಬೇಕಾಗಿರುತ್ತದೆ. 

ಆದುದರಿಂದ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ನಂ. ಒಳ 11 ಪಿಪಿಇ 2008, ಬೆಂಗಳೂರು, ದಿನಾಂಕ: 29ನೇ ಆಗಸ್ಟ್‌ 2008. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಶ್ರೀಮತಿ ಹೆಚ್‌.ಆರ್‌. ರೇಣುಕ ಇವರು ಮುಂಬಡ್ತಿ 
ಪಡೆದಿರುವ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಜಂಟಿ ಅಭಿಯೋಗ ನಿರ್ದೇಶಕರ ಹುದ್ದೆಯ ಸ್ಥಾನಪನ್ನ 
ಅವಧಿಯನ್ನು ದಿನಾಂಕ 2-1-2008ರ ಅಪರಾಹ್ನದಂದು ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) 
ನಿಯಮಗಳು 1977ರ ನಿಯಮ 19(3)(ಸಿ)ರ ಪ್ರಕಾರ ತೃಪ್ತಿಕರವಾಗಿ ಪೂರ್ಣಗೊಳಿಸಿರುತ್ತಾರೆ೦ದು ಘೋಷಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಲ್‌. ಷಣ್ಮುಖ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) 


ಪಿ.ಆರ್‌. 1261 


